ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಜುಲೈ ೩೦, ೨೦೧೫ ( ಶ್ರಾವಣ ೮, ಶಕ ವರ್ಷ ೧೯೩೭) 
Bengaluru , Thursday , July 30, 2015 (Shravana 8, Shaka Varsha 1937) 


ಸಂಚಿಕೆ ೩೧ 
Issue 31 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಶಿಕ್ಷಣ ಸಚಿವಾಲಯ 
2015 - 16ನೇ ಶೈಕ್ಷಣಿಕ ಸಾಲಿನಿಂದ ಪರಿಷ್ಕೃತ ಡಿಪ್ಲೋಮೊ ಪಠ್ಯಕ್ರಮವನ್ನು ರಾಜ್ಯದ ಪಾಲಿಟೆಕ್ನಿಕ್‌ಗಳಲ್ಲಿ ಅಳವಡಿಸುವ ಬಗ್ಗೆ - 
1. ಸರ್ಕಾರದ ಪತ್ರ ಸಂಖ್ಯೆ: ಇಡಿ 281 ಟಿಪಿಇ 2013 , ದಿನಾಂಕ :13 - 02 -2015 . 
2 . ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ ಇವರ ಪತ್ರ ಸಂಖ್ಯೆ: ತಾಂಶಿನಿ 64 ಸಿಡಿಸಿ (1) 2013 -14 , ದಿನಾಂಕ:20 - 05 - 2015 . 


ವಿಷಯ :- 
ಓದಲಾಗಿದೆ:- 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರದ ಪತ್ರದಲ್ಲಿ ರಾಜ್ಯದ ಪಾಲಿಟೆಕ್ನಿಕ್‌ಗಳ ಡಿಪ್ಲೋಮೊ ಕೋರ್ಸುಗಳ ಪಠ್ಯಕ್ರಮವನ್ನು ಕೆಲವೊಂದು 
ಷರತ್ತುಗೊಳಪಡಿಸಿ ಪರಿಷ್ಕರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ . ( 2) ರ ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ ಇವರ ಪತ್ರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರವು 2015 - 16ನೇ ಶೈಕ್ಷಣಿಕ 
ಸಾಲಿಗೆ ಪಠ್ಯಕ್ರಮವನ್ನು ಪರಿಷ್ಕರಿಸಲು ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಸದರಿ ಪಠ್ಯಕ್ರಮವನ್ನು ಪರಿಷ್ಕರಿಸುವ ಬಗ್ಗೆ ವಿವಿಧ ತಾಂತ್ರಿಕ ಶಿಕ್ಷಣ 
ಪರಿಣಿತರು, ರಾಷ್ಟ್ರ ಹಾಗೂ ರಾಜ್ಯದ ವಿವಿಧ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಂತ್ರಿಕ ಪರಿಣಿತರು ಹಾಗೂ ಕೈಗಾರಿಕಾ ಪರಿಣಿತರಿಂದ 
ಪ್ರಸಕ್ತ ಕೈಗಾರಿಕಾ ಕ್ಷೇತ್ರದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸದರಿಯವರುಗಳ ಅಭಿಪ್ರಾಯ | ಅನಿಸಿಕೆಗಳನ್ವಯ ರಾಜ್ಯದ ಪಾಲಿಟೆಕ್ನಿಕ್‌ಗಳ 1ನೇ ಮತ್ತು 2ನೇ 
ಸೆಮಿಸ್ಟರ್‌ ಪಠ್ಯಕ್ರಮಗಳನ್ನು ಪರಿಷ್ಕರಿಸಿದ್ದು, ಸದರಿ ಪರಿಷ್ಕೃತ ಪಠ್ಯಕ್ರಮವನ್ನು ಅಳವಡಿಸುವ ಸಂಬಂಧ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ಪರೀಕ್ಷಾ 
ಮಂಡಳಿಯ 159ನೇ ಸಭೆಯು ಸರ್ವಾನುಮತದಿಂದ ಅನುಮೋದಿಸಿದ್ದು , ಈ ಸಂಬಂಧ ನಿಯಮಾವಳಿಗಳನ್ನು ರಚಿಸಲಾಗಿರುವುದರಿಂದ ಡಿಪ್ಲೋಮೊ 1 
ಮತ್ತು 2ನೇ ಸೆಮಿಸ್ಟರ್‌ಗಳಿಗೆ ಹೊಸ ಪಠ್ಯಕ್ರಮಗಳನ್ನು 2015 - 16ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಪರಿಷ್ಕೃತ ಪಠ್ಯಕ್ರಮ ಹಾಗೂ ನಿಯಮಾವಳಿ 
ರೂಪುರೇಷೆಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ, ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ ರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 148 ಟಿಪಿಇ 2015 , ಬೆಂಗಳೂರು, ದಿನಾಂಕ:23ನೇ ಜೂನ್ 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಎಲ್ಲಾ ಪಾಲಿಟೆಕ್ನಿಕ್‌ನ ಡಿಪ್ಲೋಮೊ ಕೋರ್ಸುಗಳ 1ನೇ ಮತ್ತು 2ನೇ 
ಸೆಮಿಸ್ಟರ್‌ನ ಪಠ್ಯಕ್ರಮವನ್ನು 2015 -16ನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಪರಿಷ್ಕರಿಸಿ ಆದೇಶಿಸಲಾಗಿದೆ ಮತ್ತು ಈ ಸಂಬಂಧದ ನಿಯಮಾವಳಿ | 
ರೂಪುರೇಷೆಗಳನ್ನು ಈ ಆದೇಶದ ಅನುಬಂಧದಲ್ಲಿ ತಿಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ನಾಗಭೂಷಣ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 148 ಟಿಪಿಇ 2015, ಬೆಂಗಳೂರು, ದಿನಾಂಕ:23ನೇ ಜೂನ್ 2015ರ ಅನುಬಂಧ 
Regulations of Diploma Programme as per the Curriculum - 2015 (C - 15 ) 

(With effect from the Academic Year 2015 -16 ) 
1. ESTABLISHMENT 


The organization called the Directorate of Technical Education , under Department of Higher Education , 
Government of Karnataka . 


(೬೮೯ ) 


£50 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 

2007 0 
2 . SHORT TITLE AND DEFINITIONS AND COMMENCEMENT 
A . The Regulations may be called the “ Regulations of Diploma Programmes as per the Curriculum - 2015 (C - 15)" of the powers 

conferred by under sub section ( 1) of section 7 and section 145 of the Karnataka Education Act , 1983[ Karnataka Act 1 of 

1995 ]. 
B . These regulations shall come in to force with effect from the academic year 2015 - 16 onwards . 
C . In these regulations unless there is anything repugnant in the subject or context: 

Department : Means the Department of Technical Education , Karnataka . 
Director :Means the Director of Technical Education ,Karnataka . 

B . T . E . :Means Board of Technical Examinations , Karnataka, Bengaluru . 
Chairman : Means the chairman of the Board of Technical Examinations. The Director of Technical Education is 

the Ex -Officio Chairman of the Board of Technical Examinations. 


5 


Secretary 


Examination 


Candidate 


: Means the Secretary of the Board of Technical Examinations . The Joint Director (Examinations ), will 
be the Ex -Officio , Secretary of the Board of Technical Examinations . 

: Means the examinations conducted by or on behalf of the Board of Technical Examinations. 
: Means a person / student who is permitted to appear for the Examinations conducted by the Board of 
Technical Examinations . 
: Means a polytechnic institution recognized by Govt. of Karnataka and affiliated to B . T.E where the 
Examinations are being conducted . 


Examination 
Centre 
Academic 
Year: 


| Means the date of commencement and closure of academic activities of the institution as prescribed by 

the Director of Technical Education every year. 


3. 


10 A . I. C . T . E : Means All India Council For Technical Education , New Delhi. 
TITLE AND DURATION OF THE PROGRAMMES . 
3.1 

The programme shall be called the diploma programme and abbreviated as DCE / DME / DECE / DEEE / DCSE etc . 
3. 2 

The programme duration shall be of 2 academic years ( 4 semesters ) and 3 academic years ( 6 semesters ). Such 
The progra 
semester shall have a duration of 16 weeks. (In case of evening/part time diploma programme the duration shall be 

three and a half [ 372] academic years (6 semesters). 
3. 3 The calendar of events in respect of the programme shall be fixed by the Director, Department of Technical Education 

from time to time. 
3 .4 The examinations shallbe conducted by Board of Technical Examination (BTE ) at the end of each semester. 
4 . ADMISSIONS AND ELIGIBILITY . 


A ). For Engineering courses :- The candidate mustbe a citizen of India and should have passed Karnataka S .S .L . C or Equivalent 
Examination by securing not less than 35 % marks in aggregate as per A .I.C .T .E norms or as prescribed by A .I.C . T.E from time to 
time by Notification . 
(a ). For Sound Recording Engineering and (b ). Cinematography : The candidate must be a citizen of India and should have 
passed Karnataka P .U .C - 2 (Science / PCM ) or Equivalent Examination by securing not less than 35 % marks in aggregate or as 
prescribed by A .I.C .T.E from time to time by Notification . 
B ). For Non -Engineering Programme: 
(a ). Commercial Practice ,(b ). Apparel Design and Fabrication Technology and (c ) Modern Office Management:- The 
candidate must be a citizen of India and should have passed Karnataka S . S .L . C or Equivalent Examination by securing not less 
than 35 % marks in aggregate or as prescribed by A .I.C . T. E from time to time by Notification . 
(d ). Library Science & Information management:- The candidate must be a citizen of India and should have passed Karnataka 
P .U .C -2 or Equivalent Examination by securing not less than 35 % marks in aggregate or as prescribed by A .I.C . T .E from time to 
time by Notification . 
And also , for Admission to any Engineering or Non -Engineering programme, the candidate should have completed at least five full 
academic years of study in Karnataka between 1st Standard and qualifying examination (Study of one class for one year will be 
treated as one academic year ). 

Note: Candidates who have passed the 10th standard exam conducted by CBSC / ICSC and other states ( 10th Standard ) shall 
produce Eligibility Certificates obtained from the Secretary , Board Of Technical Examinations, Palace Road , Bengaluru . 

C ). For Evening Polytechnic ( Part Time Diploma Programme): 
a ) The candidate mustbe a citizen of India and should have passed Karnataka S . S .L . C or Equivalent Examination by securing not 
less than 35 % marks in aggregate . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


con 


b ) The candidate mustbe a citizen of India and should have completed at least five full academic years of study in Karnataka 
between 1° Standard and qualifying examination ( Study of one class for one year will be treated as one academic year ). 
c ) The candidate should have minimum three years of Professional Experience in respective technical field after passing 
Karnataka S . S .L . C or Equivalent Examination as on the date of issue of admission notification and a No Objection Certificate 
(NOC ) given by the employer must be produced at the time of admission to part- time diploma course in the prescribed format. 
Professional Experience : 


Means, 


1) Experience earned by the candidate working under GovernmentRegistered Class -l contractor (Civil or Electrical) and to be 
certified to that effect by the contractor concerned. 
OR 


2 ) Employed on regular basis and presently working: 
a ) In Government, Government Undertaking , Public Sector Undertaking , Corporations . 
OR 
b ) In a private concern registered under the Directorate of Industrial and Commerce or the Directorate of Small Scale Industries . 
OR 
c ) In a Private Limited Company Registered under company s Act. 
OR 
d ) In Government / Government recognized Institutions as Technical staff. 

The period of Apprenticeship Training undergone shall also be treated as Professional Experience , provided sponsored by 
the Board of Apprenticeship Training , Southern Region , Chennai. 

Further , the Candidate shall be in an establishment situated within the urban agglomeration area of the city in which the 
Professional Institution is situated . 
Note : 
1 . In case where the genuinity ofEmploymentCertificate is questionable , such candidates shall produce supporting documents 
specifying the registration details of the Industries/Company and /or Identity cards , recent salary certificate , PF or ESI slip provided 
to them along with the latest salary certificate . 
2 . Candidates who have passed the 10th standard examination conducted by other State Boards / CBSC / ICSC shall produce 
Eligibility Certificates issued by the Secretary, Board of Technical Examinations, Palace Road, Bengaluru . 
D ) Lateral Entry Admissions: 

For Lateral Entry into Second year / III Semester of the three year diploma programme, the candidates shallhave passed 
Karnataka SSLC or equivalent examination and Craftsman course of minimum two years duration in ITI ( Industrial Training 
Institute ) in Karnataka recognized by NCVT (National Council For Vocational Training & Central Apprenticeship Council). 
E ) Institution Transfers : 

A student admitted in a particular institution is expected to undergo and complete the full course in the same institution . 
However, in extra -ordinary circumstances , with genuine reasons, students are allowed to take transfer from one institution to 
another institution during the beginning of academic years i.e. in 3rd 15th semester of study. The following guidelines shall be 
followed in this connection . 
(i). The sanctioned intake in any branch / programme shall not exceed in the event of any such transfer. The students should verify 
themselves the vacancy position in the institute for which they seek transfer, before submitting their application . 
(ii). Students are not eligible for change of course of study allotted at the time of admission to the diploma programme. In case of 
student who are admitted as repeaters are not eligible to take transfer in that academic year . 
(iii). Transfer of students from one institution to another institution shall be completed by the Principal with requisite documents 

(Letter of request by the student, No Objection Certificate from the parent institution , Acceptance certificate/letter from the 
institution to which candidate seeks transfer) and transfer fees within the notified last date for admissions and duly approved by 
the Secretary, Board of Technical Examinations, Bengaluru . 
(iv). Students from private (self- financing) Polytechnics are not eligible to take transfer to Government / Government- Aided 
Polytechnics. However students from Government/Aided polytechnic (Grant - In - Aid programmes ) are eligible to take transfer 
to Private (self-financing ) programme. Also students from private (self- financing) polytechnics are eligible to take transfer to any 
other private (self -financing) polytechnics . 
(v ). No student shall be transferred in 2nd 14th 16th Semester of studies . 
( vi). Students admitted under SNQ Quota (Supernumerary Seats ) are not eligible for transfer. 


59 


FDF837 Odda , Todowo, wwe 20, 90038 


200 0 


F ) Re -admission of Candidate as Repeater : 


A student who has discontinued his/her studies in the middle of a semester and not appeared for Board Examinations due to 
shortage of attendance , may apply and get readmission in the same semester as a Repeater in the subsequent academic year/s if 
he /she desires to complete the programme and satisfying the following conditions. 
(i). Re-admission (Repeater admission ) shall be limited to 10 % of the sanctioned intake of the branch /programme to which he / she 
is admitted . 


(ii). Change of programme shall not be allowed for Readmission (Repeater admission ) student. 

(iii ). Readmission (Repeater admission ) is allowed only once in each semester and shall be within the period of three years 
from the date of admission to the semester for which he / she seeking admission . 

However, maximum period for completion of the programme shall be thrice the duration of the programme from 
the date of First admission (includes the period of detention , discontinuation of studies and Readmission (Repeater 
admission ) by student etc . failing which they will have to forfeit the claim for qualifying for the award of Diploma (They will not 
be permitted to appear for examinations after that date). This rule applies for all Diploma courses of 2 or 3 or 3 /2 academic 

years of engineering and non -engineering courses . 
( iv ). Readmission (Repeater admission ) shall be completed by the Principal with requisite documents ( Letter of request by the 
student) and readmission fees within the notified last date of admission . Readmission (Repeater admission ) shall be approved by 
the Secretary , Board of Technical Examinations , Bengaluru . 
5. DURATION OF PERIODS IN THE CLASS TIME TABLE : 

The duration of each period in a day is 1 hour and the total periods of instruction /seminars/tutorial hours in a day excluding 
lunch break & intervals if any should be uniformly maintained as 7 hours from Monday to Friday and 4 hours on Saturday 
(Theory and Practical). 

Total no. of hours shall be prescribed during respective curricula revision . 
ATTENDANCE REQUIREMENT 
6 .1. In each semester, the candidate to be Eligible for examination shall obtain a minimum attendance of 75 % in 

each course ( subject) with a provision of condonation of 15 % of the attendance by the Secretary , Board of 
Technical Examination on the specific recommendation of the Principal on the reasons such as medical 
grounds, International/ National/ State level sports , NCC , and NSS . 
The basis for the calculation of the attendance shall be the period prescribed in Calendar of Events by the 

Department of Technical Education . 
6 . 3 . The students shall be informed about their monthly attendance status by the Polytechnic so that the students 

shall be cautioned to make up the shortage. The Principal of the Polytechnics shall submit the list of students 
who have been detained for shortage of attendance by the end of the semester to the Secretary , Board of 

Examination , Dept. of Technical Education , Bengaluru , Karnataka . 
7 . CONTINUOUS INTERNAL EVALUATION (CIE ) : 


6 . 2 . 


7 .1 


Each course (subject) of theory or practical or Project work shall have maximum internal assessmentmarks as 
prescribed in the Course Assessment and Evaluation table of respective curricula . Decimals shall be rounded 
off to next higher digit shall be for the average marks and not for individual testmarks . 


7 . 2 


8 


The Continuous Internal Evaluation tests for theory courses ( subject) shall be conducted at the end of 6th , 10th 
and 14th weeks respectively in each semester . However additional remedial test may be conducted for 
absentee students in the subsequentweek of respective test for which he /she is absent. The Blue Books shall 
be signed by the student and the concerned faculty & Head of Section / Principal and kept in the custody of 

Principal. Blue books should be preserved in the institution as per the BTE norms. 
MINIMUM PASS MARKS : 

The minimum passing marks in any course (subject) of a Programme is as prescribed in the Scheme of Studies of 

respective programme. 
RULE FOR ELIGIBILITY TO APPEAR FOR EXAMINATION AND PROMOTION TO HIGHER SEMESTER : 
9.1. There shall not be any restriction for promotion from odd semester to even semester , provided the candidate 

has registered his /her name for the examination for the current odd semester and has fulfilled the attendance 
requirement. 


9 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


£5a 


9 . 2 . A candidate is eligible for promotion from even semester to odd semester (i. e to next academic year) 

provided , the candidate has not failed in more than four subjects of lower semester examinations. 

For example: 
a ) A candidate seeking eligibility to 3rd semester should not have failed in more than 4 subjects of first and 

second semesters put together. 
b ) A candidate seeking eligibility to 5th semester should not have failed in more than 4 subjects of 1st to 4th 

semesters put together. 
10 Classification of successful candidates : 

Classifications of candidates will be done as specified below : 
10 . 1 Classification of the Semester Result : 
a) First Class with Distinction 

A candidate shall be declared to have passed in " First Class with Distinction ” if he / she secures not less than 75 % 
of the aggregate marks in first attempt in all the courses ( subjects ) of the semester put together. 
b ) First Class 

A candidate shall be declared to have passed in " First Class ” if he / she secures not less than 60 % of the 
aggregate marks in first attempt in all the courses (subjects ) of the semester put together. 
c ) Second Class : 
All other successful candidates will be declared to have passed in " Second Class”. 

10 . 2 . Award of Diploma 
a ) First Class with Distinction 
A candidate shall be declared to have passed in “ First Class with Distinction " if he / she secures not less than 75 % of the 
aggregate marks in first attempt in 5th and 6th semesters put together. 
b ) First Class 
A candidate will be declared to have passed in “ First Class” if he / she secures not less than 60 % of the aggregate marks in 
first attempt in 5th and 6th semesters put together. 
c ) Second Class : 

All other successful candidates will be declared to have passed in “ Second Class”. 
11 PROVISION FOR IMPROVEMENT : 
11. 1 

Surrender of Results : The candidate has to apply for the improvement by surrendering his/her results with 

in 30 days after the announcement of results by paying fees and as per norms as prescribed by BTE . 
11.2 No improvement is allowed in Practical | Lab courses (subjects ) or Project work or Industrial 

Training/Technical Tour assessment. However, improvement is allowed in drawing course (subject). 
11.3 Improvement is not allowed in respect to the candidates who are punished under Mal-practices in any 

Examination . 
11 .4 The candidate who wish to appear for improvement of performance shall surrender the originalMarks card of 

the semester pertaining to the course /courses (subject/ subjects ) to BTE . Then the revised Memorandum of 

marks of the current examination will be issued. Results once surrendered will notbe restored back . 
12 . MAXIMUM PERIOD FOR COMPLETION OF DIPLOMA PROGRAMMES: 

Maximum period for completion of the course shall be thrice the duration of the course from the date of First 
admission to the programme ( includes the period of detention and discontinuation of studies by student etc ) failing which they 
will have to forfeit the claim for qualifying for the award of Diploma ( They will not be permitted to appear for examinations after 
that date ). This rule applies for all Diploma programmes of 2 or 3 or 3 /2 years of engineering and non - engineering 

programmes . 
13 . ELIGIBILITY FOR AWARD OF DIPLOMA : 

A candidate is eligible for award of Diploma Certificate 
if he / she fulfils the following academic regulations . 

He / She pursued a course of study for not less than 2 / 3 / 3 12 prescribed academic years & not more than 6 / 9 / 

10 72 academic years respectively . 
ii. 

He / she has passed in all the courses (subjects). 
iii. A Student who fail to fulfill all the academic requirements for the 

award of the Diploma within 6 / 9 / 10 72 academic years from the 
year of admission shall forfeit his /her seat in the programme & seat shall stand cancelled . 


£58 


FIDT &3 OODTS, Rudoado, woes, ao , 9003 


238 0 


14 . RE -VALUATION : 

a) The procedure for applying for Re-valuation / Photocopy of answer 
scripts is as prescribed by the Secretary, BTE ,Karnataka from time to time. 
b ) There is no provision for recounting ofmarks in the valued answer scripts . 
15 . ACTS OF MALPRACTICE IN EXAMINATIONS AND PUNISHMENTS : 

If a candidate resorts to any Mal Practice during examinations, he/she shall be booked and punished as per the regulations 
framed & approved in the Central Board of Examinations, BTE ,Karnataka from time to time. 

A candidate indulging in any of the following acts in the examination hall will be considered as committed malpractice in the 
examination and booked for the same. 
(i). Possession of printed /photocopy/written materials pertaining / not pertaining to the day s examination or pertaining to the 
examination to the examination already appeared by the candidate in the form of book or loose sheets that have been either 
made use of / not used in the examination . 
( ii). Possession of Programmable calculators , Mobile Phones , Pagers , Organizers , Digital memory pad or any other latest 
Electronic gadgets etc. with or without matters stored in them related to the day s examination and matters used / not used in 
the examination . 
(iii).Writing any matter, formula , definitions, sketches , pertaining / not pertaining to the day s examination , in any part of the 
candidate s body , dress , instrument box , calculator cover, wall , table , drawing board , question paper, hall ticket etc . and used 
I not used in the examination . 
( iv ). Writing any appeal to Examiner offering money or any irrelevantmatters in the answer book , attaching money in answer 
books and giving contact address , telephone numbers etc . 
(v ). Writing the register number / revealing of identity in any form , anywhere in the answer booklet or additional booklet, other 
than in the fly slip . 
( vi). Writing the examination without valid hall ticket. 
(vii). Enclosing empty additional sheets, wasting the exam stationery deliberately . 
( viii). Noting down the answer of problems in his / her question paper in the examination hall. 
( ix ). Tearing off sheets from the answer book . 
(x ). Keeping with them , Tables , Hand books , Code books etc. which are not permitted by the Secretary, Board of Technical 
Examinations , for the day s examination and used / not used in the examination . 
(xi). Talking with neighbors , showing signs and signals to others in the examination hall / verandah . 
(xii). Copying from printed / photocopy / handwritten bits / sheets / book / programmable calculators , organizers, digital 
memory pad etc . in the examination . 
( xiii). Exchanging with neighbors hall tickets, question papers , scales, calculator, instrument box etc . with any formula , 
answers, sketches, hints related to the day s examination written on them . 
(xiv).Showing the answer book / additional sheet to the neighbors or abetting them to copy . 
(xv ). Giving / Getting the main answer book or additional sheet to / from neighbor with an intention of copying . 
(xvi ). Writing cine songs , stories, poems or drawing sketches irrelevant to the subject in the answer booklet or additional 
booklet. 
(xvii ). Writing the examination even after the final bell, not obeying to examination hall invigilator s instructions. 
(xviii ). Striking off all the pages including the correct answers written by him / her in the answer booklet, when being caught 
for any act of malpractice . 
( xix ). Telling the answer or formula related to any of the question to others writing the same examination . 
(xx ). Inserting pre written additional sheet(s) having matters related to the course (subject) of the day s examination into the 
main answer booklet. 
(xxi). Writing answers in main answer booklet or additional booklet outside the examination hall and passing the same to the 
candidate in the examination hall for replacement or attachment. 
(xxii). Refusing to give statement, refusing to receive show cause notice , absenting from enquiries , running away from 
examination hall when being caught for any malpractice, trying to destroy the evidences by tearing / swallowing / erasing / 
throwing away the bits,materials etc . 
(xxiii ). Writing filthy / indecent / vulgar words or sketching obscene figures etc in the answer booklet or additional booklets 
attached. 
(xxiv). Acts of threats , violence , creating disturbance inside / outside the examination hall, preventing other candidates from 
entering the hall, misbehaving with the supervising staff etc . 
(xxv). Taking away with him / her the written answer booklet , without handing over the same to the Room Invigilator. 
(xxvi). Trying to take away or damage other candidate s answer booklet. 
(xxvii ). Violating any other rules / regulations prescribed by the BTE from time to time. 


2007 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


2638 


(xxviii). Impersonation - Arranging some other person to write the examination for the candidate (or ) attempting to write the 
examination for somebody else . 
( xxix ). Assaulting Physically or attempting to attack any examination staff while being caught / booked for any malpractice . 
(xxx ). Causing damage to examination records . 
(xxxi). Arranging outside persons to threaten the examination staff. 
(xxxii ). Leaving the examination hall with the question paper of the day s examination before the expiry of the period 
prescribed by the BTE . 
(xxxiii). Causing damage to the belongings of Examiners , with vengeance . 

The candidates who are booked under any of the above mentioned malpractices will be enquired by Students 
Malpractice Enquiry Committee constituted by the Board of Technical Examinations and punishments will be awarded by the 
Secretary , Board Of Technical Examinations as per the recommendation of the Students Malpractice Enquiry Committee . 
16 . The following are the punishments that can be awarded to such students : 
(i). Subject performance of the paper of concerned semester written by the candidate in that examination will be cancelled 
(PSC ). 
(ii). Subject performance of all papers of the concerned semester written by the candidate in that examination including 
practical s will be cancelled (PEC ). 
(iii). Subject performance of all papers written by the candidate in that examination (all semester papers including practical s) 
will be cancelled 
and the candidate may be further debarred for one / two / three / four / five / six / seven / eightmore Board Examinations, as 

the case may be (PEC + ). 
17. DISCREPANCIES / PLEAS : 

Any Discrepancy /Pleas regarding results etc., shall be represented to the BTE within 90 (ninety ) days from the date of issue 

of results. Thereafter, no such cases will be entertained in anymanner . 
18 . ISSUE OF DUPLICATE DIPLOMA MARKS CARD / CERTIFICATE 

If a candidate loses his /her original Diploma marks card / Certificate and he / she desires a duplicate to be issued , he/ she 
should produce written evidence to this effect. He / she may obtain a duplicate from the Secretary , Board of Technical 
Examination , Karnataka on payment of prescribed fee and on production of an affidavit signed before a First Class 
Magistrate ( Judicial) and non traceable certificate from the Police . In case of damage of original Diploma Marks card 
/Certificate , he / she may obtain a duplicate Marks card /certificate by surrendering the original damaged Marks card 

Icertificate on payment of prescribed fee to the Board of Technical Examination ,Karnataka . 
19 . ISSUE OF MIGRATION CERTIFICATE AND TRANSCRIPTS: 

The BTE on payment of prescribed fee will issue these certificates for the candidates who intend to pursue Higher Studies in 

India or Abroad . 
20. ISSUE OF ELIGIBILITY CERTIFICATE / EQUIVALENCE CERTIFICATE FOR DIPLOMA COURSES AWARDED BY THE 
RECOGNISED INSTITUTIONS OF FOREIGN COUNTRIES / OTHER STATES / WITH IN KARNATAKA. 

The following guidelines are to be followed while issuing Eligibility / equivalence certificate for the Diploma courses 
awarded by the recognized institutions of foreign countries, other states and within the state . 
(i). Diploma programme seeking equivalence must be recognized by the All India Council for Technical Education , New 
Delhi. 
(ii ). The curriculum of diploma programme seeking equivalence must have 80 % (Eighty Percent) course relevancy to the 
curriculum offered by Board of Technical Examinations , Karnataka . 
(iii ). To seek equivalency to any Diploma programme completed outside Karnataka state , that programme must be 

recognized by the concerned State Board of Technical Examinations. 
21. GENERAL 

i. The Department of Technical Education may change or amend the academic rules and regulations or curricula at 

any time and the changes or amendments made shall be applicable to all the students , for whom it is intended, with 

effect from the dates notified by the competent authority . 
ii. All legal matters pertaining to the Department of Technical Education ,Karnataka shall be dealt within the jurisdiction 

of Bengaluru . 
iii. In case of any ambiguity in the interpretation of the above Regulations, the decision of the Secretary, Board Of 

Technical Education , Karnataka shall be final. 
PR . 395 

Under Secretary to Government 
SC .50 

Education Department (Higher Education ) 


೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 

ಭಾಗ ೧ 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ಶ್ರೀ ಆರ್. ಯೋಗಾನಂದ , ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ , ಮಂಡ್ಯ ತಾಲ್ಲೂಕು ಇವರ ವಿರುದ್ದ 

ದಾಖಲಾಗಿರುವ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1 ಉಪ ಪೊಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಲೋಕ್/ ಐಎನ್‌ವಿ ( ಜಿ )/ ಎಂ - 12 / ಸಿಆರ್ - 1 /2014 , ಮಂಡ್ಯ , ದಿನಾಂಕ: 03 - 01 - 2015. 
2 ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ರವರ ಪತ್ರ ಸಂಖ್ಯೆ: ಸಕನಿ / ಸಿಬ್ಬಂದಿ - 10/ ಸಿಆರ್ - 1/2014 -15, 

ದಿನಾಂಕ:19 - 03 - 15 . 
3 ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 3 ಸೇಇವಿ 2000, ದಿನಾಂಕ: 24 - 03 - 2001 ಹಾಗೂ ಸರ್ಕಾರದ 

ಸುತ್ತೋಲೆ ಸಂಖ್ಯೆ: ಸಿಆಸುಇ 31 ಸೇಇವಿ 2001, ದಿನಾಂಕ: 24 - 08 - 2001, 
ಪ್ರಸ್ತಾವನೆ: 

ಮೇಲೆ ಕ್ರಮಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ: 03 - 01 - 2015 ರ ಪತ್ರದಲ್ಲಿ ಉಪ ಪೊಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ , 
ಬೆಂಗಳೂರು ಇವರು ಶ್ರೀ ಆರ್.ಯೋಗಾನಂದ, ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, ಮಂಡ್ಯ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರ ವಿರುದ್ದ 
ದಾಖಲಾಗಿರುವ ಮೊಕದ್ದಮೆ ಸಂಖ್ಯೆ : 1/2014 ರಲ್ಲಿ ಶ್ರೀ ಆರ್.ಯೋಗಾನಂದ ಇವರು ಪ್ರಕರಣದ ಫಿರ್ಯಾದಿದಾರರಾದ ಶ್ರೀ ಹೆಚ್.ರವಿಕುಮಾರ್ ಬಿನ್ ಶ್ರೀ 
ಎಸ್. ಹೊನ್ನಾಚಾರ್, ನಂ . 537, 1ನೇ ಕ್ರಾಸ್, ಸಾಹುಕಾರ್ ಚನ್ನಯ್ಯ ಬಡಾವಣೆ, ಗುತ್ತಲು, ಮಂಡ್ಯ ಇವರು ತಮ್ಮ ಟಾಟಾ ಇಂಡಿಗೊ ಕಾರ್ ನಂಬರ್ 
ಕೆ.ಎ.11 - ಎ 6597 ರ ವಾಹನವನ್ನು ಮಂಡ್ಯ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಯವರಿಗೆ ಸರ್ಕಾರಿ ಕರ್ತವ್ಯಕ್ಕಾಗಿ ಬಾಡಿಗೆಗೆ ಕೊಟ್ಟಿದ್ದು, ಅಕ್ಟೋಬರ್ 2013 
ರಿಂದ ಮಾರ್ಚ್ 2014 ರವರೆಗೆ ಆರು ತಿಂಗಳು ಸದರಿ ಕಾರನ್ನು ಮಂಡ್ಯ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಉಪಯೋಗಿಸಿದ್ದು, ಏಪ್ರಿಲ್ 2014 ರ 
ಅವಧಿಯಲ್ಲೂ ಇದೇ ವಾಹನವನ್ನು ಮುಂದುವರೆಸಿರುತ್ತಾರೆ. ಕಳೆದ 6 ತಿಂಗಳುಗಳ ಬಾಬ್ಬು ಬಾಡಿಗೆ ಹಣ ರೂ .1, 49 ,400 / - ಗಳಿಗೆ ಎರಡು ಚೆಕ್ಕುಗಳನ್ನು 
ಕೊಟ್ಟಿರುತ್ತಾರೆ . ಮುಂದುವರಿದು, ಸದರಿ ವಾಹನಕ್ಕೆ ಇಂಧನ ಪೂರೈಕೆ ಮತ್ತು ಚಾಲಕನಿಗಾಗಿ ತಾವು ರೂ .66,000 /- ಗಳನ್ನು ಖರ್ಚು ಮಾಡಿರುವುದಾಗಿ 
ಸದರಿ ಹಣವನ್ನು ಹಾಗೂ ತಿಂಗಳಿಗೆ ರೂ .5,000 /- ಅಲ್ಲದೇ ಕಳೆದ ಆರು ತಿಂಗಳಿಗೆ ಪ್ರತಿ ತಿಂಗಳಿಗೆ ರೂ .5,000/ - ದಂತೆ ರೂ .30 ,000/ - ಲಂಚವನ್ನು 
ಕೊಡಬೇಕೆಂದು, ಇಲ್ಲದಿದ್ದಲ್ಲಿ ವಾಹನವನ್ನು ಬದಲಾವಣೆ ಮಾಡಿ ಬೇರೆ ವಾಹನವನ್ನು ಬಾಡಿಗೆಗೆ ತೆಗೆದುಕೊಳ್ಳುವುದಾಗಿ ಹೇಳಿ ಫಿರ್ಯಾದಿಯವರಲ್ಲಿ ಲಂಚದ 
ಹಣಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ ಹಾಗೂ ಸದರಿ ಲಂಚದ ಹಣವನ್ನು ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದು, ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 
ರ ಕಲಂ 7, 13 (1)( ಡಿ) ಜೊತೆಯಲ್ಲಿ 13 ( 2 ) ರ ಅಡಿಯಲ್ಲಿ ಆಪಾದನೆ ಸಾಬೀತಾಗಿರುತ್ತದೆ. ಆದ್ದರಿಂದ, ಸದರಿಯವರು ಎಸಗಿರುವ ಅಪರಾಧಕ್ಕಾಗಿ 
ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 ರ ಕಲಂ 19 (1)( ಸಿ) ರ ಅನ್ವಯ ಮಂಜೂರಾತಿ ನೀಡಲು ಕೋರುತ್ತಾ, ಪ್ರಕರಣದ 
ಅಂತಿಮ ವರದಿಯ ಪ್ರತಿಯನ್ನು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿನಾಂಕ: 19 - 03 - 2015 ರ ಪತ್ರದಲ್ಲಿ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರು ಶ್ರೀ 
ಯೋಗಾನಂದ, ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ , ಮಂಡ್ಯ ತಾಲ್ಲೂಕು, ಇವರ ಟ್ರಾಪ್ ಪ್ರಕರಣದ ತನಿಖೆಯನ್ನು 
ಪೂರ್ಣಗೊಳಿಸಿದ ತನಿಖಾಧಿಕಾರಿಗಳ ಅಂತಿಮ ವರದಿಯ ಪ್ರಕಾರ ಆಪಾದಿತ ಸರ್ಕಾರಿ ನೌಕರರ ವಿರುದ್ಧ ದಾಖಲಾಗಿರುವ ಪ್ರಕರಣದಲ್ಲಿ ಭ್ರಷ್ಟಾಚಾರ 
ನಿರ್ಮೂಲನಾ ಕಾಯ್ದೆಯಲ್ಲಿ ಆಪಾದನೆ ಸಾಬೀತಾಗಿರುತ್ತದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 46 ಸೇಇವಿ 2008, ದಿನಾಂಕ : 11-12 - 2010 
ರಂತೆ ಕರ್ನಾಟಕ ನಾಗರೀಕ ಸೇವೆಗಳು ಸಮೂಹ ಬಿ ಹುದ್ದೆಗಳಿಗೆ ಸರ್ಕಾರದಿಂದ ನೇಮಕಗೊಂಡವರಿಗೆ ಕರ್ನಾಟಕ ಸಿವಿಲ್ ಸೇವಾ ( ಸಿಸಿಎ) ನಿಯಮಗಳು 
1957 ರ ನಿಯಮ 8 (v) ರಿಂದ ( vii) ರಲ್ಲಿ ನಿರ್ದಿಷ್ಟಪಡಿಸಿದ ದಂಡನೆಯನ್ನು ವಿಧಿಸಲು ಸರ್ಕಾರವು ಶಿಸ್ತು ಪ್ರಾಧಿಕಾರವಾಗಿ ಮುಂದುವರೆಯತಕ್ಕದ್ದು 
ಎಂದು ಆದೇಶಿಸಲಾಗಿದೆ. ಶ್ರೀ ಆರ್. ಯೋಗಾನಂದರವರು ಬಿ ಗ್ರೂಪ್ ಅಧಿಕಾರಿಯಾಗಿರುವುದರಿಂದ ಸರ್ಕಾರದ ಹಂತದಲ್ಲಿ ಅಭಿಯೋಜನಾ ಮಂಜೂರಾತಿ 
ನೀಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಉಪ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಲೋಕ್/ ಐಎನ್‌ವಿ( ಜಿ)/ ಎಂ -12/ ಸಿಆರ್ 
1 /2014 , ಮಂಡ್ಯ , ದಿನಾಂಕ: 03 - 01- 2015 ರೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 
ಕ್ರ. ಸಂ . 

ಕಾಗದ ಪತ್ರಗಳ ವಿವರ 
ಶ್ರೀ ಬಿ. ಬಸವರಾಜು , ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರು ಸಲ್ಲಿಸಿರುವ ಪ್ರಕರಣದ 
ಅಂತಿಮ ವರದಿ ಸಂಖ್ಯೆ: ಪಿಐ/ಕೆ.ಎಲ್.ಎ / ಎಂ . ಡಿ. ವೈ / ಮೊಸಂ.01/2014 , ದಿನಾಂಕ: 17 - 10 -2014 , 
ಫಿರ್ಯಾದುದಾರರಾದ ಶ್ರೀ ಹೆಚ್ .ರವಿಕುಮಾರ್ ಇವರು ದಿನಾಂಕ: 09 - 04 - 2014 ರಂದು ನೀಡಿರುವ ದೂರು ಪ್ರತಿ . 
ಪ್ರಕರಣದಲ್ಲಿ ಸಾಕ್ಷಿಗಳಾಗಿ ಭಾಗವಹಿಸಲು ಸರ್ಕಾರಿ ನೌಕರರನ್ನು ನಿಯೋಜಿಸುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಆರ್. ಟಿ. ಓ , 
ಕಛೇರಿ ಮಂಡ್ಯರವರಿಗೆ ಬರೆದ ದಿನಾಂಕ : 09 - 04 - 2014 ರ ಪತ್ರ. 
ವಹಿಸುವಿಕೆ ಪಂಚನಾಮೆ . 
ಟ್ರಾಪ್ ಮಹಜರ್. 
ದಿನಾಂಕ: 09 - 04 - 2014 ರಂದು ಘನ ನ್ಯಾಯಾಲಕ್ಕೆ ಕೊಟ್ಟಿರುವ ವರದಿ. 
ವ್ಯವಸ್ಥಾಪಕರು, ಗುರುರಾಜ ಕಾಂಟಿನೆಂಟಲ್ ಹೋಟೆಲ್, ಮಂಡ್ಯ ರವರಿಗೆ ಸಿ.ಸಿ.ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವ ದೃಶ್ಯಾವಳಿಗಳನ್ನು 

ಡಿ.ವಿ .ಡಿಯಲ್ಲಿ ಡೌನ್‌ಲೋಡ್ ಮಾಡಿಕೊಡಬೇಕೆಂದು ಬರೆದಿರುವ ಪತ್ರದ ಪ್ರತಿ. 
8 ದಿನಾಂಕ: 10 -04 - 2014 ರಂದು ಮಂಡ್ಯ ಲೋಕಾಯುಕ್ತ ಠಾಣೆಯಲ್ಲಿ ಜರುಗಿಸಿದ ಅಮಾನತ್ತು ಪಂಚನಾಮೆ ಪ್ರತಿ. 


2 


. 


3 . 


7 


ಭಾಗ ೧ 


10 


11 


13 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೩೦, ೨೦೧೫ 

೬೯೭ 
ಕೃತ್ಯ ನಡೆದ ಸ್ಥಳದ ಕಚ್ಚಾ ನಕಾಶೆ. 
ಮಾದರಿ ಸೀಲುಗಳು . 
ಶ್ರೀ ಆರ್ .ಯೋಗಾನಂದ, ತಾ. ಸ.ಕ. ಅ, ಮಂಡ್ಯ ಇವರ ಸಮಜಾಯಿಷಿ ದಿನಾಂಕ: 09 - 04 - 2014 , 
| ದಸ್ತಗಿರಿ ಬಗ್ಗೆ ತಿಳುವಳಿಕೆ ನೋಟೀಸ್. 
ಮ್ಯಾಜಿಸ್ಟ್ರೇಟ್‌ರವರಿಗೆ ಕಳುಹಿಸಿದ ಸ್ವತ್ತಿನ ಪಟ್ಟಿ 
ಪಂಚ- 1 ರವರನ್ನು ತನಿಖೆ ಬಗ್ಗೆ ದಿನಾಂಕ: 03 - 05 - 2014 ರಂದು ನಿಯೋಜಿಸಿ ಕಳುಹಿಸಲು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ 
ಕಛೇರಿ, ಮಂಡ್ಯರವರಿಗೆ ಬರೆದ ಪತ್ರದ ಪ್ರತಿ ಮತ್ತು ನಿಯೋಜಿಸಿರುವ ಪತ್ರದ ಪ್ರತಿ. 
ಪಿ . ಡಬ್ಲ್ಯು . ಡಿ. ಇಲಾಖೆಯಿಂದ ನೀಡಿರುವ ಕೃತ್ಯ ನಡೆದ ಸ್ಥಳದ ನಕಾಶೆ . 
ಆಪಾದಿತ ಸರ್ಕಾರಿ ಅಧಿಕಾರಿಯವರ ಸೇವಾ ವಿವರ 
ಪ್ರಕರಣದ ತನಿಖಾ ಕಾಲದಲ್ಲಿ ತೆಗೆದ ಛಾಯಾಚಿತ್ರಗಳ ಪ್ರತಿಗಳು. 
| ಸಾಕ್ಷಿದಾರರ ಹೇಳಿಕೆಗಳು ಮತ್ತು ಮರು ಹೇಳಿಕೆಗಳು: 
1 | ಶ್ರೀ ಹೆಚ್ . ರವಿಕುಮಾರ್‌, ಫಿಲ್ಯಾದಿ ಇವರ ಹೇಳಿಕೆ ದಿನಾಂಕ: 10 - 04 - 2014 ಮತ್ತು ಮರು ಹೇಳಿಕೆ ದಿನಾಂಕ: 03- 05 -2014 , 
2 | ಶ್ರೀ ಬಿ . ಎನ್. ಮಂಜುನಾಥ್, ಪಂಚ -1 ಇವರ ಹೇಳಿಕೆ ಮತ್ತು ಮರು ಹೇಳಿಕೆ 

| ಶ್ರೀ ಆರ್. ವೆಂಕಟೇಶ್, ಪಂಚ-2 ಇವರ ಹೇಳಿಕೆ ಮತ್ತು ಮರು ಹೇಳಿಕೆ 
| ಶ್ರೀಮತಿ ಮಾಲತಿ. ಬಿ , ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಮಂಡ್ಯ ಇವರ ಹೇಳಿಕೆ ದಿನಾಂಕ: 11 - 04 - 2014 . 
| ಶ್ರೀ ಕಾಡೇಗೌಡ, ಪ್ರಥಮ ದರ್ಜೆ ಸಹಾಯಕರು, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, ಮಂಡ್ಯ ಇವರ ದಿನಾಂಕ: 26 -04- 2014 
ರ ಹೇಳಿಕೆ. 


17 


3 


| 


6 . 


ಶ್ರೀಮತಿ ಕೆ.ಎಸ್.ವೀಣಾ, ಬೆರಳಚ್ಚುಗಾರರು, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು , ಮಂಡ್ಯ ಇವರ ದಿನಾಂಕ: 26 - 04 - 2014 

ರ ಹೇಳಿಕೆ. 
7 | ಶ್ರೀಮತಿ ಮಮತಾಜ್ , ವಾರ್ಡನ್ ಮತ್ತು ದ್ವಿ. ದ. ಸ, ಲೀನ್ ಸಂತೆಬಾಚಳ್ಳಿ ವಿದ್ಯಾರ್ಥಿನಿಲಯ , ನಿಯೋಜನೆ ಮೇರೆಗೆ ತಾ .ಸ.ಕ. ಅ . 

ಕಛೇರಿ, ಮಂಡ್ಯ ಇವರ ಹೇಳಿಕೆ ದಿನಾಂಕ: 26 - 04 - 2014, 
8 | ಶ್ರೀ ಚಂದ್ರಶೇಖರ್, ಕ್ಯಾಶಿಯರ್, ಗುರುರಾಜ್ ಕಾಂಟಿನೆಂಟಲ್ ಹೋಟೆಲ್, ಮಂಡ್ಯ ಇವರ ಹೇಳಿಕೆ ದಿನಾಂಕ: 26 - 04 - 2014, 
9 | ಶ್ರೀ ಬೋರಲಿಂಗ, ಸಪ್ಪೆಯರ್‌, ಗುರುರಾಜ್ ಕಾಂಟಿನೆಂಟಲ್ ಹೋಟೆಲ್, ಮಂಡ್ಯ ಇವರ ಹೇಳಿಕೆ ದಿನಾಂಕ: 26 - 04 - 2014 . 

ಶ್ರೀ ರವಿನಂದನ್, ಕಾರು ಚಾಲಕರು, ಬಸವೇಶ್ವರ ದೇವಸ್ಥಾನದ ಮುಂಭಾಗ, ಅನಿಯಂಬಾಡಿ ರಸ್ತೆ , ಹೊಸಹಳ್ಳಿ, ಮಂಡ್ಯ ಟೌನ್ 

ಇವರ ದಿನಾಂಕ: 23 - 04 - 2014 ರ ಹೇಳಿಕೆ. 
11 | ಶ್ರೀ ಜಗದೀಶ್ ಬಿನ್ ಜವರಯ್ಯ , ಜೂನಿಯರ್ ಇಂಜಿನಿಯರ್, ಎಇಇ ಯವರ ಕಛೇರಿ, ನಂಬರ್‌ - 1, ಲೋಕೋಪಯೋಗಿ ಉಪ 

ವಿಭಾಗ, ಮಂಡ್ಯ ಇವರ ಹೇಳಿಕೆ ದಿನಾಂಕ: 06 - 04 - 2014 , 


12 | ಶ್ರೀ ಸುಬ್ರಮಣ್ಯ ಅರಸ್ , ಸಿಹೆಚ್‌ಸಿ, ಪೋಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ , ಮಂಡ್ಯ ಇವರ ಹೇಳಿಕೆ 

ದಿನಾಂಕ: 10 - 04- 2014, 


ಶ್ರೀ ಸಿ. ವೆಂಕಟೇಶಾಚಾರ್, ಸಿಹೆಚ್‌ಸಿ, ಪೊಲೀಸ್ ವಿಭಾಗ , ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರ ಹೇಳಿಕೆ 
ದಿನಾಂಕ: 10 - 04 - 2014, 


14 | 


ಶ್ರೀ ಭವಾನಿ ಶಂಕರ್, ಸಿಹೆಚ್‌ಸಿ, ಪೋಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರ ಹೇಳಿಕೆ 
ದಿನಾಂಕ: 10 - 04 - 2014, 


15 | ಶ್ರೀ ಎನ್. ಪಿ . ಶಂಕರ್, ಸಿಪಿಸಿ , ಪೊಲೀಸ್ ವಿಭಾಗ , ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರ ಹೇಳಿಕೆ 

ದಿನಾಂಕ: 10 - 04 - 2014, 


16 | 


ಶ್ರೀ ಎಸ್ .ಸೋಮಶೇಖರ್, ಸಿಪಿಸಿ, ಪೊಲೀಸ್ ವಿಭಾಗ , ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರ ಹೇಳಿಕೆ 
ದಿನಾಂಕ: 10 - 04 - 2014 , 


17 


ಶ್ರೀಮತಿ ಜೋಶಿಟಾ, ಮಹಿಳಾ ಪಿಸಿ, ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರ ಹೇಳಿಕೆ 
ದಿನಾಂಕ: 10 - 04 - 2014 , 


ಶ್ರೀ ನವೀನ್ ಕುಮಾರ್, ಪೋಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ರಾಮನಗರ ಇವರ ಹೇಳಿಕೆ ದಿನಾಂಕ: 10 - 04 - 2014 , 
| 19 | ಶ್ರೀ ಪಿ . ಸಿ.ಲೋಕೇಶ್, ಎಪಿಸಿ, ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ ಇವರ ಹೇಳಿಕೆ ದಿನಾಂಕ : 10 - 04 - 2014, 


೬೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


4 


. 


19 | ರಾಸಾಯನಿಕ ಪರಿವೀಕ್ಷಕರ ವಿಶ್ಲೇಷಣಾ ವರದಿ ಪತ್ರ ಸಂಖ್ಯೆ : ಪಿಹೆಚ್‌ಐ/ಸಿಎಂಇ / ಎಲ್‌ಓಕೆ/06/2014 -15, ದಿನಾಂಕ: 25 - 04 - 2014 . 
20 | ಅಮಾನತ್ತುಪಡಿಸಲಾದ ಕೆಳಕಂಡ ದಾಖಲಾತಿಗಳ ಪ್ರತಿ | 

| 
1 . ಕೆ. ಎ .11 ಎ 6597 ಟಾಟಾ ಇಂಡಿಗೋ ಕಾರನ್ನು ಮಂಡ್ಯ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಮಾಸಿಕ ಬಾಡಿಗೆಗೆ ವಾಹನ 

ಸೌಲಭ್ಯ ಪಡೆದು ಬಾಡಿಗೆ ಪಾವತಿಸಿರುವ ಬಗ್ಗೆ ದಾಖಲಾತಿಗಳು . 
2 . ಕೆ. ಎ.11 ಎ 6597 ಟಾಟಾ ಇಂಡಿಗೋ ಕಾರಿನ ಲಾಗ್ ಪುಸ್ತಕದ ಸಂಖ್ಯೆ : 1 - 24 ರವರೆಗಿನ ಪ್ರತಿ. 
3 | ಕಛೇರಿಯ ಹಾಜರಾತಿ ಪುಸ್ತಕ 

ದಿನಾಂಕ: 10 - 04 - 2014 ರಂದು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು , ಮಂಡ್ಯ ಜಿಲ್ಲೆ ರವರಿಗೆ ಬರೆದಿರುವ ಪತ್ರ ಹಾಗೂ ಜಿಲ್ಲಾ 

| ಸಮಾಜ ಕಲ್ಯಾಣ ಅಧಿಕಾರಿ , ಮಂಡ್ಯರವರ ದಿನಾಂಕ: 11- 04 - 2014 ರ ಪತ್ರ. 
| 5 | ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಮಂಡ್ಯ ಜಿಲ್ಲೆ ರವರು ಒದಗಿಸಿರುವ ದೃಢೀಕೃತ ದಾಖಲಾತಿಗಳು 
| 6 | ಫಿರ್ಯಾದಿಯವರ ಮೊಬೈಲ್ ಸಂಖ್ಯೆ : 9980167532 ಮತ್ತು ಆರೋಪಿತರ ಮೊಬೈಲ್ ಸಂಖ್ಯೆ: 9886331391 ಗಳ ಸಿಡಿಆರ್ ಪ್ರತಿ, 

ಮೇಲೆ ಕ್ರಮಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರದ ಅಧಿಕೃತ ಜ್ಞಾಪನ ದಿನಾಂಕ: 24 - 03 - 2001 ಮತ್ತು ಸುತ್ತೋಲೆ ದಿನಾಂಕ :24 - 08 - 2001 
ರನ್ವಯ ಪರಿಶೀಲಿಸಲಾಗಿ , ಆಪಾದಿತರು ಫಿರ್ಯಾದಿಯವರ ಟಾಟಾ ಇಂಡಿಗೋ ಕಾರ್ ನಂಬರ್: ಕೆ.ಎ .11 ಎ 6597 ವಾಹನವನ್ನು ಮಂಡ್ಯ ತಾಲ್ಲೂಕು 
ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸರ್ಕಾರಿ ಕರ್ತವ್ಯಕ್ಕಾಗಿ ಅಕ್ಟೋಬರ್ 2013 ರಿಂದ ಮಾರ್ಚ್ 2014 ರವರೆಗೆ ಬಾಡಿಗೆ ಪಡೆದಿದ್ದು, ಸದರಿ ಸಂಬಂಧವಾಗಿ 
ಪಾವತಿಸಬೇಕಾದ 06 ತಿಂಗಳ ಬಾಡಿಗೆ ಹಣದ ಬಾಲ್ಕು ರೂ .1,49 ,400/ - ಗಳನ್ನು ಪಾವತಿಸುವ ಸಂಬಂಧ ರೂ .30 , 000/ - ಗಳ ಲಂಚದ ಹಣಕ್ಕೆ 
ಅಪೇಕ್ಷೆಪಟ್ಟು ಸದರಿ ಹಣವನ್ನು ಪಡೆದಿರುವುದು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 ರ ಕಲಂ 7, 13(1)( ಡಿ) ಜೊತೆಯಲ್ಲಿ 13( 2) ರ ಅಡಿಯಲ್ಲಿ 
ಅಪರಾಧವಾಗಿರುವುದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ಇರುವುದಾಗಿ ಸಲ್ಲಿಸಿರುವ ತನಿಖಾಧಿಕಾರಿಯವರ ಅಂತಿಮ ವರದಿಯಿಂದ ವ್ಯಕ್ತವಾಗುತ್ತದೆ. 

ಆದ್ದರಿಂದ, ಆಪಾದಿತ ಸರ್ಕಾರಿ ಅಧಿಕಾರಿಯವರನ್ನು ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 133 ಪಕಸೇ 2015, ಬೆಂಗಳೂರು ದಿನಾಂಕ: 22 - 05 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಆರ್. ಯೋಗಾನಂದ, ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ , ಮಂಡ್ಯ 
ತಾಲ್ಲೂಕು, ಇವರು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 ರ ಕಲಂ - 7, 13(1) ( ಡಿ) ಜೊತೆಗೆ 13( 2) ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಭ್ರಷ್ಟಾಚಾರ 
ನಿರ್ಮೂಲನಾ ಅಧಿನಿಯಮ 1988 ರ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 ರ ಕಲಂ 
19 (1)( ಸಿ) ರನ್ವಯ ಅಭಿಯೋಜನಾ ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗಿರಿಜಮ್ಮ 
PR . 335 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
Sc. 25 

ಸಮಾಜ ಕಲ್ಯಾಣ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ : 2014 -15ನೇ ಸಾಲಿನಲ್ಲಿ ಲ್ಯಾಂಪ್ ಸಹಕಾರ ಸಂಘಗಳ ಮಾರುಕಟ್ಟೆಯ ಮೂಲ ಸೌಕರ್ಯ 

ಸ್ಥಾಪನೆಗೆ ಅನುದಾನ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ :ಸಇ 117 ಸಂಮಾಸ 2014 , ದಿನಾಂಕ:22 - 7 - 2014, 

19 - 09 - 2014 ಹಾಗೂ 06 - 12 - 2014 , 
2) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಓಟಿಎಸ್ -2/ ಲ್ಯಾಂಪ್ಸ್/34 /2014 

15, ದಿನಾಂಕ:07 - 01 - 2015, 23 - 01- 2015 ಹಾಗೂ 11 -02 - 2015 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶಗಳಲ್ಲಿ 2014 - 15ನೇ ಸಾಲಿನಲ್ಲಿ ಲ್ಯಾಂಪ್ಸ್ ಸಹಕಾರ ಸಂಘಗಳ ಮಾರುಕಟ್ಟೆಯ ಮೂಲ ಸೌಕರ್ಯ ಸ್ಥಾಪನೆಗೆ 
ಲೆಕ್ಕ ಶೀರ್ಷಿಕೆ 2425 - 00 - 108 - 0 - 39, ಗಿರಿಜನ ಉಪ ಯೋಜನೆ 423 ರಡಿಯಲ್ಲಿ ರೂ 32.00 ಲಕ್ಷಗಳ ಆಯ - ವ್ಯಯದಲ್ಲಿ ಕಲ್ಪಿಸಿರುವ ಅವಕಾಶದ ಪೈಕಿ 
ಮೊದಲನೆಯ , ಎರಡನೆಯ ಹಾಗೂ ಮೂರನೆಯ ತ್ರೈಮಾಸಿಕ ತಲಾ ರೂ 8.00 ಲಕ್ಷಗಳಂತೆ ಒಟ್ಟು ರೂ 24.00 ಲಕ್ಷಗಳನ್ನು ಈಗಾಗಲೇ 
ಬಿಡುಗಡೆಗೊಳಿಸಲಾಗಿದೆ. 

ಮೇಲೆ ಓದಲಾದ ( 2) ರ ಸಹಕಾರ ಸಂಘಗಳ ಅಪರ ನಿಬಂಧಕರು ( ವಸತಿ ಮತ್ತು ಇತರೆ) ಇವರ ಪ್ರಸ್ತಾವೆಯಲ್ಲಿ ಸದರಿ ಯೋಜನೆಗೆ 
ಮೂರನೆಯ ಕಂತಿನಲ್ಲಿ ಬಿಡುಗಡೆಯಾಗಿರುವ ರೂ 8.00 ಲಕ್ಷಗಳು ಪೂರ್ಣ ಬಳಕೆಯಾಗಿರುವುದಾಗಿ ಸಹಕಾರ ಸಂಘಗಳ ನಿಬಂಧಕರು ದೃಢೀಕೃತ ಬಳಕೆ 
ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. ನಾಲ್ಕನೆಯ ಹಾಗೂ ಕೊನೆಯ ತ್ರೈಮಾಸಿಕದ ರೂ 8.00 ಲಕ್ಷಗಳನ್ನು ಸಂಬಂಧಿಸಿದ ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ 
ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಲು ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


೬೯೯ 


ಸರ್ಕಾರದ ಆದೇಶ ಸಂಖ್ಯೆ:ಸಣ 117 ಸಂಮಾಸ 2016 , ದಿನಾಂಕ: 28 - 02 - 2015 
ರಾಜ್ಯ ಯೋಜನೆಯಡಿಯಲ್ಲಿ 2014 -15ನೇ ಸಾಲಿನಲ್ಲಿ ಲ್ಯಾಂಪ್ಸ್ ಸಹಕಾರ ಸಂಘಗಳ ಮಾರುಕಟ್ಟೆಯ ಮೂಲ ಸೌಕರ್ಯ ಸ್ಥಾಪನೆಗೆ ಲೆಕ್ಕ 
ಶೀರ್ಷಿಕೆ 2425 -00 -108 - 0 - 39 , ಗಿರಿಜನ ಉಪ ಯೋಜನೆ 423 ರಡಿಯಲ್ಲಿ ರೂ 32 .00 ಲಕ್ಷಗಳ ಆಯ -ವ್ಯಯ ಅವಕಾಶ ಕಲ್ಪಿಸಿದ್ದು, ನಾಲ್ಕನೆಯ 
ತ್ರೈಮಾಸಿಕದ ಶೇ 25 %ರಷ್ಟನ್ನು ಅಂದರೆ ರೂ 8.00 ಲಕ್ಷಗಳನ್ನು ( ಎಂಟು ಲಕ್ಷ ರೂಪಾಯಿಗಳು ಮಾತ್ರ) ಈ ಕೆಳಕಂಡ ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ 
ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಿ ಆದೇಶಿಸಿದೆ. 

ಮೂರನೆಯ ತ್ರೈಮಾಸಿಕ ಕಂತು 
ಕ್ರಮ ಲ್ಯಾಂಪ್ಸ್ ಸಹಕಾರ ಸಂಘಗಳ 

ಬಿಡುಗಡೆಗೊಳಿಸಿದ ಮೊತ್ತ 
ಸಂಖ್ಯೆ ಹೆಸರು 

ರೂ ( ಲಕ್ಷಗಳಲ್ಲಿ) 
ಕಾರ್ಕಳ ತಾಲ್ಲೂಕು ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ 

1 - 75 
ನಿ..( ಲ್ಯಾಂಪ್) ಕಾರ್ಕಳ, ಉಡುಪಿ ಜಿಲ್ಲೆ 
ಗಿರಿಜನ ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ., ಚಾಮರಾಜನಗರ ಜಿಲ್ಲೆ, 

2 - 00 
ಗಿರಿಜನ ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ., ಬಿಳಿಗಿರಿರಂಗನಬೆಟ್ಟ 

3 - 00 
ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ | 
04 | ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ., ( ಲ್ಯಾಂಪ್) 

1 - 25 
ಬಂಟ್ವಾಳ , ದಕ್ಷಿಣ ಕನ್ನಡ ಜಿಲ್ಲೆ 
ಒಟ್ಟು 

8 - 00 
ಷರತ್ತುಗಳು : 
1. ಈ ಅನುದಾನ ವೆಚ್ಚವನ್ನು 2014 - 15ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425 - 00 - 108 - 0 - 39 , ಗಿರಿಜನ ಉಪಯೋಜನೆ 423 ರಡಿಯಲ್ಲಿ 

ಭರಿಸತಕ್ಕದ್ದು. 
2. ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಳ ನಿ., ಮೈಸೂರು ಇವರು ಯೋಜನೆಯಲ್ಲಿ ಪಡೆದ ಹಣವನ್ನು ಯೋಜನೆಯ 

ಪ್ರಗತಿಗನುಗುಣವಾಗಿ ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡುವುದು. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 2000ನ್ನು ಪಾಲಿಸುವ ಷರತ್ತಿಗೊಳಪಟ್ಟು ಕಾಮಗಾರಿಗಳನ್ನು 

ನಿರ್ವಹಿಸುವುದು. 
4. ಸಹಕಾರ ಸಂಘಗಳ ನಿಬಂಧಕರು ಲ್ಯಾಂಪ್ ಸಹಕಾರ ಸಂಘಗಳು ಮಾಡುವ ವೆಚ್ಚವನ್ನು ನಿಯತಕಾಲಿಕವಾಗಿ 

ಮತ್ತು ಅನುದಾನದ ವಿನಿಯೋಗದ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಪಡೆದು ಮಹಾಲೇಖಪಾಲರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
5. ಮಂಜೂರು ಮಾಡಿದ ಅನುದಾನ ರೂ 8.00 ಲಕ್ಷ ( ಎಂಟು ಲಕ್ಷ ರೂಪಾಯಿಗಳನ್ನು ಮಾತ್ರ) ಗಳನ್ನು ಸಹಕಾರ ಸಂಘಗಳ ಜಂಟಿ 

ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು ಇವರು ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಳದಿಂದ ಸ್ವೀಕೃತಿಯನ್ನು 
ಪಡೆದು ಮೇಲು ರುಜು ಮಾಡಿ ಖಜಾನೆಯಿಂದ ಹಣವನ್ನು ಡ್ರಾ ಮಾಡಿ ಮಹಾಮಂಡಳಕ್ಕೆ ಪಾವತಿಸಲು ಸಹಕಾರ ಸಂಘಗಳ ಉಪ 
ನಿಬಂಧಕರು, ಉಡುಪಿ , ಚಾಮರಾಜನಗರ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಅಧಿಕಾರ ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 81 ವೆಚ್ಚ- 2/2015 ದಿನಾಂಕ:26 - 02 - 2015ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

- ಎಂ . ವೆಂಕಟಸ್ವಾಮಿ 
PR , 186 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
Sc . 50 

ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 

ಸಹಕಾರ ಸಚಿವಾಲಯ 
ವಿಷಯ : 2014 -15ನೇ ಸಾಲಿನ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ ಆರ್ಥಿಕವಾಗಿ 

ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆಯಡಿ ( ಷೇರು ಬಂಡವಾಳ 

ರೂಪದಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ :ಸಇ 121 ಸಂಮಾಸ 2016 , ದಿನಾಂಕ:20 - 08 - 2014 ಸೇರ್ಪಡೆ ಆದೇಶ 

ದಿ:5 - 9 -2014 ಹಾಗೂ ದಿನಾಂಕ: 12 - 11 - 2014 
2. ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 05 ಟಿಎಫ್ ಪಿ 2014, ದಿನಾಂಕ:14 - 10 - 2014 
3. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್ / ಕೆಎಂಟಿ - 1/07 /2014 - 15, ದಿನಾಂಕ :10 - 02 - 2015 


3 , 


೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ (1) ಸರ್ಕಾರದ ಆದೇಶದಲ್ಲಿ 2014 - 15ನೇ ಸಾಲಿಗೆ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ 
“ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆಯಲ್ಲಿ ಲೆಕ್ಕ ಶೀರ್ಷಿಕೆ 4425 - 00 - 108 - 0 - 57 - 100 
ರಡಿಯಲ್ಲಿ ಆಯವ್ಯಯದಲ್ಲಿ ಅವಕಾಶ ಕಲ್ಪಿಸಿರುವ ರೂ 85 .56 ಲಕ್ಷಗಳ ಅನುದಾನದ ಪೈಕಿ ಈಗಾಗಲೇ ನಾಲ್ಕು ಅರ್ಹ ಸಹಕಾರ ಸಂಘಗಳಿಗೆ ತಲಾ 
5.00 ಲಕ್ಷ ರೂಪಾಯಿಗಳಂತೆ ಎರಡು ಕಂತುಗಳಲ್ಲಿ ದಿನಾಂಕ:20 - 08 - 2014ರ ಆದೇಶದಲ್ಲಿ ರೂ 20.00 ಲಕ್ಷಗಳನ್ನು ಹಾಗೂ ದಿನಾಂಕ:12 - 11 - 2014 ರ 
ಆದೇಶದಲ್ಲಿ ರೂ 20 .00 ಲಕ್ಷಗಳನ್ನು ಹೀಗೆ ಒಟ್ಟು ರೂ 40.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. 

ಮೇಲೆ ಓದಲಾದ (2) ರ ಸರ್ಕಾರದ ಆದೇಶದಲ್ಲಿ ಹಿಂದೆ ಬಿಡುಗಡೆ ಮಾಡಿರುವ ಮೊತ್ತದಲ್ಲಿ ಶೇ 75ರಷ್ಟು ಬಳಕೆಯಾದಲ್ಲಿ ಉಳಿದ ಕಂತುಗಳನ್ನು 
ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆದು ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. 

ಮೇಲೆ ಓದಲಾದ (3) ರ ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ ನಾಲ್ಕು ಅರ್ಹ ಸಹಕಾರ ಸಂಘಗಳಿಗೆ ತಲಾ 10. 00 ಲಕ್ಷಗಳಂತೆ 
ಮೂರನೆಯ ಹಾಗೂ ನಾಲ್ಕನೆಯ ತ್ರೈಮಾಸಿಕ ಕಂತಿನ ರೂ 40.00 ಲಕ್ಷಗಳನ್ನು ಬಿಡುಗಡೆಗೊಳಿಸುವಂತೆ ಕೋರಿರುತ್ತಾರೆ. ಮೊದಲೆರಡು ಕಂತುಗಳಲ್ಲಿ 
ಬಿಡುಗಡೆ ಮಾಡಿರುವ ಮೊತ್ತಕ್ಕೆ ದೃಢೀಕೃತ ಬಳಕೆ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ. 
ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 121 ಸಂಮಾಸ 2016 , ದಿನಾಂಕ: 28 - 02 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2014 - 15ನೇ ಸಾಲಿಗೆ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ 
“ ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ ”(ಷೇರು ಬಂಡವಾಳ ರೂಪದಲ್ಲಿ) ಯಲ್ಲಿ ಅರ್ಹ ಸಹಕಾರ 
ಸಂಘಗಳಿಗೆ ಷೇರು ಬಂಡವಾಳದ ನೆರವನ್ನು ನೀಡುವುದಕ್ಕಾಗಿ ಲೆಕ್ಕ ಶೀರ್ಷಿಕೆ 4425 - 00 - 108 - 0 - 57 - 100 ಧನಸಹಾಯ ಇದರಡಿ ಆಯವ್ಯಯದಲ್ಲಿ ರೂ 

೩ ಕಲ್ಪಿಸಿದ್ದು, ಮೂರನೆಯ ಹಾಗೂ ನಾಲ್ಕನೆಯ ತ್ರೈಮಾಸಿಕ ಅವಧಿಗೆ ರೂ 40.00 ಲಕ್ಷಗಳನ್ನು ( ನಲ್ವತ್ತು ಲಕ್ಷ 
ರೂಪಾಯಿಗಳು ಮಾತ್ರ) ಆರ್ಥಿಕವಾಗಿ ದುರ್ಬಲವಾಗಿರುವ ನಾಲ್ಕು ಸಹಕಾರ ಸಂಘಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಿ ಆದೇಶಿಸಿದೆ. 
ಕ್ರಮ 

ಮೂರನೇಯ ಹಾಗೂ ನಾಲ್ಕನೇಯ ತ್ರೈಮಾಸಿಕ ಕಂತು 
ಸಹಕಾರ ಸಂಘಗಳ ಹೆಸರು 
ಸಂಖ್ಯೆ 

ಬಿಡುಗಡೆಗೊಳಿಸಿದ ಮೊತ್ತ ( ಲಕ್ಷಗಳಲ್ಲಿ) 
- 01 | ಮುಳಬಾಗಲು ಟಿ . ಎ . ಪಿ . ಸಿ. ಎಂ . ಎಸ್ . ಕೋಲಾರ ಜಿಲ್ಲೆ 
ಕೂಡ್ಲಿಪೇಟೆ ಎ. ಪಿ . ಸಿ. ಎಂ .ಎಸ್. ಮಡಿಕೇರಿ ಜಿಲ್ಲೆ 

10. 00 
03 | ದಿ ಬಾಗಲಕೋಟೆ ಜಿಲ್ಲಾ ಸಿ.ಸಿ. ಡಬ್ಲ್ಯೂ ಸ್ಕೋರ್( ಜನತಾ ಬಜಾರ್) 

10 . 00 
- 04 | ಜಗಳೂರು ಟಿ. ಎ.ಪಿ .ಸಿ. ಎಂ .ಎಸ್. ದಾವಣಗೆರೆ ಜಿಲ್ಲೆ 

- 10 .00 
- ಒಟ್ಟು 

40. 00 
- “ ಈ ವೆಚ್ಚವನ್ನು 2014 - 15ನೇ ಸಾಲಿನ ಆಯ - ವ್ಯಯದ ಲೆಕ್ಕ ಶೀರ್ಷಿಕೆ 4425 - 00 - 108 - 0 - 57 - 100 ” ಆರ್ಥಿಕವಾಗಿ ದುರ್ಬಲವಾಗಿರುವ 
ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆಯಲ್ಲಿ ಭರಿಸತಕ್ಕದ್ದು . 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಬಳಕೆ ಮತ್ತು ಮಾರಾಟ ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ 
ಮಾಡಿದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿಯಮಿತ, ಬೆಂಗಳೂರು ಇಲ್ಲಿ ಠೇವಣಿಸತಕ್ಕದ್ದು , ಸಹಕಾರ ಸಂಘಗಳ ನಿಬಂಧಕರು 
ಸದರಿ ಹಣವನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು.” 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 77 ವೆಚ್ಚ -2 /2015, ದಿ:26 - 2 -2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎಂ . ವೆಂಕಟಸ್ವಾಮಿ 
PR . 187 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
Sc. 50 

ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


10 . 00 


೭೦೧ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 

೭೦೧ 
ಸಾರಿಗೆ ಸಚಿವಾಲಯ 
ವಿಷಯ : ಶ್ರೀ ಶಿವರಾಜ್ ಬಿ. ಪಾಟೀಲ್, ಉಪ ಸಾರಿಗೆ ಆಯುಕ್ತರು, ಕಲಬುರಗಿ ಇವರ ಜೇಷ್ಠತೆಯನ್ನು ಸರಿಪಡಿಸಿ ಪೂರ್ವಾನ್ವಯ 

ಬಡ್ತಿ ನೀಡುವ ಬಗ್ಗೆ 
ಓದಲಾಗಿದೆ : 

1. ಶ್ರೀ ಶಿವರಾಜ್ ಬಿ. ಪಾಟೀಲ್, ಉಪ ಸಾರಿಗೆ ಆಯುಕ್ತರು, ಕಲಬುರಗಿ ಇವರ ಮನವಿ ದಿನಾಂಕ: 18 - 02 - 2014, 
2. ಅಧಿಸೂಚನೆ ಸಂಖ್ಯೆ: ಸಾರಿಇ 51 ಸಾಇಸೇ 2009 , ದಿನಾಂಕ: 19 - 06 - 2012 
3 . ಅಧಿಸೂಚನೆ ಸಂಖ್ಯೆ : ಸಾರಿಇ 42 ಸಾಇಸೇ 2007 , ದಿನಾಂಕ: 04 - 05 - 2007 
4. ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗರವರ ಪತ್ರ ಸಂಖ್ಯೆ: ಪಿಎಸ್‌ಸಿ/83/ ಸಿಎನ್‌ಎಸ್/2014, 

ದಿನಾಂಕ: 14 - 7 - 2014, 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಶ್ರೀ ಶಿವರಾಜ್ ಬಿ ಪಾಟೀಲ್, ಉಪ ಸಾರಿಗೆ ಆಯುಕ್ತರು ಇವರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ, 
ಮಂಗಳೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿಯಲ್ಲಿನ ಹಣ ದುರುಪಯೋಗ ಪ್ರಕರಣದಲ್ಲಿ ತಮ್ಮ ಹೆಸರು ಇದ್ದುದರಿಂದ ಇಲಾಖಾ ಮುಂಬಡ್ತಿ ಸಮಿತಿ 
ಸಭೆಯಲ್ಲಿ ತಮ್ಮ ಬಡ್ತಿ ವಿಷಯವನ್ನು ಮುಚ್ಚಿದ ಲಕೋಟೆಯಲ್ಲಿಡಲಾಗಿತ್ತು. ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಕೆಳ ಹಂತದ 
ನ್ಯಾಯಾಲಯಗಳು ತಮ್ಮನ್ನು ಪ್ರಕರಣದಿಂದ ವಿಮುಕ್ತಿಗೊಳಿಸಿದ ನಂತರ ಮುಚ್ಚಿದ ಲಕೋಟೆಯನ್ನು ತೆರೆದು ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಅಧಿಸೂಚನೆ 
ದಿನಾಂಕ: 19 - 6 - 2012ರಲ್ಲಿ ಮುಂಬಡ್ತಿಯನ್ನು ನೀಡಿ ಆದೇಶ ಹೊರಡಿಸಿ ಕಲಬುರಗಿ ವಿಭಾಗಕ್ಕೆ ಉಪ ಸಾರಿಗೆ ಆಯುಕ್ತರಾಗಿ ನಿಯುಕ್ತಿಗೊಳಿಸಲಾಗಿದೆ. ಆದರೆ 
ಇದಕ್ಕೂ ಮೊದಲು ಸೇವಾ ಜೇಷ್ಠತೆಯಲ್ಲಿ ತಮ್ಮ ಕೆಳಗಿನ ಕ್ರಮಾಂಕದ ಅಧಿಕಾರಿಯಾದ ಶ್ರೀ ರಾಜಶೇಖರ್, ಪ್ರಾ . ಸಾ . ಅ. ಇವರಿಗೆ ದಿನಾಂಕ:04 - 5 - 2007ರ 
ಅಧಿಸೂಚನೆಯಲ್ಲಿ ಬಡ್ತಿ ನೀಡಲಾಗಿದ್ದು, ತಮಗೂ ಸದರಿ ದಿನಾಂಕದಿಂದ ಪೂರ್ವಾನ್ವಯ ಬಡ್ತಿಯನ್ನು ಪೂರ್ವಾನ್ವಯ ಬಡ್ತಿ ನೀಡಬೇಕೆಂದು 
ಕೋರಿರುತ್ತಾರೆ. 

- ಶ್ರೀ ಶಿವರಾಜ್ ಬಿ . ಪಾಟೀಲ್, ಇವರ ವಿರುದ್ಧ , ಮಂಗಳೂರು ಪ್ರಾ . ಸಾ . ಅ. ಕಛೇರಿಯಲ್ಲಿ ನಡೆದ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಅವರ ವಿರುದ್ಧ 
ಅಭಿಯೋಜನೆಗೊಳಿಸಲು ನೀಡಲಾಗಿದ್ದ ಮಂಜೂರಾತಿ ನೀಡಲಾಗಿದ್ದ ಸಂಖ್ಯೆ: ಒಸಾಇ 102 ಟಿಎಂಇ 99 , ದಿನಾಂಕ: 14 - 9 - 2006ರ ಸರ್ಕಾರಿ ಆದೇಶವನ್ನು 
ಉಚ್ಚ ನ್ಯಾಯಾಲಯವು ಅರ್ಜಿ ಸಂಖ್ಯೆ 17598/ 2006ರಲ್ಲಿ ದಿನಾಂಕ: 06 - 12 - 2010 ರಂದು ನೀಡಿರುವ ಆದೇಶದಲ್ಲಿ ವಜಾಗೊಳಿಸಿದ್ದು, ಅದನ್ನು 
ಅನುಸರಿಸಿ ಮಂಗಳೂರಿನ ಸಿ. ಜೆ. ನ್ಯಾಯಾಲಯವು ಸಿಸಿನಂ:177 /2006ರಲ್ಲಿ ಸಲ್ಲಿಸಲಾಗಿದ್ದ ಚಾರ್ಜ್ ಶೀಟ್‌ನಿಂದ ಸದರಿಯವರನ್ನು ಬಿಡುಗಡೆಗೊಳಿಸಿದೆ. ಈ 
ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಪಡೆದು, ಇಲಾಖಾ ಮುಂಬಡ್ತಿ ಸಮಿತಿಯ ನಿರ್ಣಯದಂತೆ 
ಶ್ರೀ ಶಿವರಾಜ್ ಬಿ . ಪಾಟೀಲ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇವರಿಗೆ ಉಪ ಸಾರಿಗೆ ಆಯುಕ್ತರ ಹುದ್ದೆಗೆ ದಿನಾಂಕ : 19 -6 - 2012 ರಂದು ನಿರೀಕ್ಷಿತ 
ದಿನಾಂಕದಿಂದ ಜಾರಿಗೆ ಬರುವಂತೆ (Prospective date) ಮುಂಬಡ್ತಿ ನೀಡಲಾಗಿರುತ್ತದೆ. 

- ಮಂಗಳೂರು ಪ್ರಾದೇಶಿಕ ಸಾರಿಗೆ ಕಛೇರಿಯ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಶ್ರೀ ಶಿವರಾಜ್ ಬಿ ಪಾಟೀಲ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಇವರನ್ನು ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಮಂಜೂರಾತಿ ನೀಡಿದ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿದ ಮಾನ್ಯ ಉಚ್ಚ ನ್ಯಾಯಾಲಯದರ 
ಆದೇಶದ ದಿನಾಂಕ: 06 -12 - 2010 ರಲ್ಲಿ ನ್ಯಾಯಾಲಯವು ಗಮನಿಸಿದ್ದ (Observations) ಕೆಳಕಂಡ ಅಂಶಗಳಿಗೆ ಕಾನೂನು ಇಲಾಖೆಯು ಕಡತ ಸಂಖ್ಯೆ : 
ಒಸಾಇ 102 ಟಿಎಂಇ 99 ಟಿಪ್ಪಣಿ ಕಂಡಿಕೆ 443 ( 8) ರಲ್ಲಿ ಕೆಳಕಂಡಂತೆ ಅಭಿಪ್ರಾಯ ನೀಡುತ್ತದೆ. 
Observations of the HHC 

Steps to be taken 
2 . The report of the CoD and the entire Audit Inquiry report is concerning for the period from 1991- 92 to 1997 - 98 . 
material collected by it in the course of The Audit Inquiry Report concerning Sri Shivaraj B Patil and others perhaps 
investigation are not given due pertaining to the year 1991- 99. The name of Sri Shivaraj B Patil, perhaps not 
consideration . 

named in the Audit report concerning the period from 1991- 92 to 1997 - 98 . 
The report of the CoD , and the entire material collected by it in the course of 
investigation concerning the period from 1991 - 92 to 1998 - 99 , shall have to 
be considered subjectively , and thereafter to come to a conclusion , exactly 
against whom the final report is to be filed (Charge Sheet) and in respect of 
which matter. Elucidation in the order, respectively for the respective period 

is desirable , pin pointing the officer. 
ಪ್ರಕರಣದಲ್ಲಿ ಸಿ. ಓ . ಡಿ. ಯು 1998 - 99ನೇ ಸಾಲಿಗೆ ಸಂಬಂಧಿಸಿದಂತೆ ನೀಡಿದ್ದ ವರದಿಯನ್ವಯ ಶ್ರೀ ಶಿವರಾಜ್ ಬಿ ಪಾಟೀಲ್ ಇವರನ್ನು 
ಒಳಗೊಂಡಂತೆ ಸಂಬಂಧಪಟ್ಟ ಅಧಿಕಾರಿ/ ನೌಕರರನ್ನು ಅಭಿಯೋಜನೆಗೆ ಗುರಿಪಡಿಸಲು ಸರ್ಕಾರವು ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಶ್ರೀ ಶಿವರಾಜ್ ಬಿ 
ಪಾಟೀಲ್ ಇವರು ಸಲ್ಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ: 17598 /2006ನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ: 06 -12 - 2010 ರಂದು ಇತ್ಯರ್ಥಗೊಳಿಸಿ 
ಸರ್ಕಾರದ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ವಜಾ ಮಾಡಿರುತ್ತಾರೆ. ಅದರಂತೆ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿದ್ದ ಚಾರ್ಜ್ ಶೀಟ್‌ನಿಂದ 
ಸದರಿಯವರನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಮತ್ತೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರು ಅಭಿಯೋಜನಾ ಮಂಜೂರಾತಿ ನೀಡಬೇಕಾಗಿದ್ದಲ್ಲಿ, ಸದರಿ 
ಮಂಜೂರಾತಿ ಆದೇಶವನ್ನು 1991 ರಿಂದ 1908 ರವರೆಗಿನ ಸಿಓಡಿ ತನಿಖಾ ವರದಿಯನ್ನು ಪಡೆದು ಪರಿಶೀಲಿಸಿದ ನಂತರ ಹೊರಡಿಸಬೇಕೆಂದು ತಿಳಿಸಿರುವ 
ಹಿನ್ನೆಲೆಯಲ್ಲಿ, 1991 -1998ರ ಅವಧಿಗೆ ಸಂಬಂಧಪಟ್ಟ ಅಕ್ರಮಗಳ ಬಗ್ಗೆ ಸಿಐಡಿ ತನಿಖೆ ನಡೆಸಲು ಸರ್ಕಾರದ ಆದೇಶ ಸಂಖ್ಯೆ : ಒಣ 122 ಸಿಐಡಿ 2011, 
ದಿನಾಂಕ: 21- 11- 2011ರಲ್ಲಿ ಆದೇಶಿಸಲಾಗಿದ್ದು, ತನಿಖೆ ಪ್ರಗತಿಯಲ್ಲಿದೆ . 

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಶಿವರಾಜ್ ಬಿ ಪಾಟೀಲ್ ಇವರ ವಿರುದ್ದ ಪ್ರಸ್ತುತ ನ್ಯಾಯಾಲಯ ಪ್ರಕರಣ ಬಾಕಿ ಉಳಿದಿಲ್ಲವಾದ್ದರಿಂದ 
ದಿನಾಂಕ: 22 - 2 -2007 ರಂದು ನಡೆದ ಇಲಾಖಾ ಮುಂಬಡ್ತಿ ಸಭೆಯ ನಿರ್ಣಯದಂತೆ ಶ್ರೀ ಶಿವರಾಜ್ ಬಿ ಪಾಟೀಲ್, ಪ್ರಾಸಾ. ಅ . ಇವರು ಮುಂಬಡ್ತಿಗೆ 


೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


ಅರ್ಹರಾಗಿರುವುದರಿಂದ, ಅವರಿಗಿಂತ ಜೈಷ್ಣತೆಯಲ್ಲಿ ಕಿರಿಯರಾದ ಶ್ರೀ ರಾಜಶೇಖರ್‌, ಪ್ರಾ . ಸಾ . ಅ. ಇವರಿಗೆ ಉಪ ಸಾರಿಗೆ ಆಯುಕ್ತರ ಹುದ್ದೆಗೆ ಮೇಲೆ ಕ್ರಮ 
ಸಂಖ್ಯೆ ( 3) ರಲ್ಲಿ ಓದಲಾದ ದಿನಾಂಕ: 04 - 05 - 2007ರ ಅಧಿಸೂಚನೆಯಲ್ಲಿ ಬಡ್ತಿ ನೀಡಲಾದ ದಿನಾಂಕದಿಂದಲೇ ಅನ್ವಯವಾಗುವಂತೆ 
ಶ್ರೀ ಶಿವರಾಜ್ ಬಿ ಪಾಟೀಲ್ ಇವರಿಗೆ ಪೂರ್ವಾನ್ವಯ ಬಡ್ತಿ ನೀಡಲು ನಿರ್ಣಯಿಸಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ . (4)ರಲ್ಲಿ ಶ್ರೀ ಶಿವರಾಜ್ ಬಿ ಪಾಟೀಲ್, ಉಪ ಸಾರಿಗೆ ಆಯುಕ್ತರು ಇವರಿಗೆ ಉಪ ಸಾರಿಗೆ ಆಯುಕ್ತರ ಹುದ್ದೆಗೆ 
ಪೂರ್ವಾನ್ವಯ ಬಡ್ತಿ ನೀಡುವ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗವು ಸಹಮತಿಯನ್ನು ನೀಡಿರುತ್ತದೆ. 
ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಾರಿ 72 ಸಾಇಸೇ 2014 ಬೆಂಗಳೂರು, ದಿನಾಂಕ: 11 - 06 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಶಿವರಾಜ್ ಬಿ ಪಾಟೀಲ್, ಉಪ ಸಾರಿಗೆ ಆಯುಕ್ತರು, ಕಲಬುರಗಿ 
ಇವರಿಗೆ, ಇವರಿಗಿಂತ ಸೇವಾ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಆರ್. ರಾಜಶೇಖರ್‌ರವರಿಗೆ ಮುಂಬಡ್ತಿ ನೀಡಲಾದ ದಿನಾಂಕದಿಂದಲೇ ಅಂದರೆ ದಿನಾಂಕ: 
04 - 05 -2007 ರಿಂದಲೇ ಜಾರಿಗೆ ಬರುವಂತೆ ಉಪ ಸಾರಿಗೆ ಆಯುಕ್ತರ ಹುದ್ದೆಗೆ ( ಪ್ರಸ್ತುತ ವೇತನ ಶ್ರೇಣಿ ರೂ . 36,300 -53850) ಪೂರ್ವಾನ್ವಯವಾಗಿ 
ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಮತ್ತು ಪಿಂಚಣಿ ಕ್ರಮಬದ್ದತೆ) ನಿಯಮಗಳು 1978ರ ನಿಯಮ 2 (1)( ಎ) ರಡಿ ಮುಂಬಡ್ತಿ ನೀಡಿ 
ಆದೇಶಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 83 ಸಿಎನ್‌ಎಸ್ 2014 , ದಿನಾಂಕ: 14 - 07 - 2014ರಲ್ಲಿ 
ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಬೀರೇಶ್ , 
P . R . 345 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc - 50 

ಸಾರಿಗೆ ಇಲಾಖೆ 
ಕೃಷಿ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಕೃಇ 159 ಕೃಉಇ 2014 ಬೆಂಗಳೂರು, ದಿನಾಂಕ: 07 - 05 - 2015 
ವಿಷಯ : ರಾಷ್ಟ್ರೀಯ ಬೆಳೆ ವಿಮಾ ಕಾರ್ಯಕ್ರಮ - ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಹಿಂಗಾರು ಮತ್ತು ಬೇಸಿಗೆ 

2014 - 15ರ ಆದೇಶದಲ್ಲಿ ಮಾರ್ಪಾಟು ಕುರಿತು 
ಉಲ್ಲೇಖ : ಸರ್ಕಾರದ ಆದೇಶ ಸಂಖ್ಯೆ: ಕೃಇ/ 59 /ಕೃಉಇ/2014 , ದಿನಾಂಕ: 19 - 11 - 2014 , 


ಸರ್ಕಾರದ ಆದೇಶ ಸಂಖ್ಯೆ: ಕೃಇ/ 59 /ಕೃಉಇ/ 2014 , ದಿನಾಂಕ: 19 - 11 - 2014ರ ಆದೇಶದ ಭಾಗದ ಅನುಬಂಧ- 2ರಲ್ಲಿ ಈ ಕೆಳಕಂಡಂತೆ 
ತಿದ್ದುಪಡಿ ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯದಲ್ಲಿ 2014 - 15ರ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ರಾಷ್ಟ್ರೀಯ ಬೆಳೆ ವಿಮಾ ಕಾರ್ಯಕ್ರಮದಡಿ ಮಾರ್ಪಡಿಸಿದ 
ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಬಳಿ ಮಟ್ಟದಲ್ಲಿ ಅಧಿಸೂಚಿಸಿರುವ ಬೆಳೆಗಳನ್ನು ( ಪುಟ 
ಸಂ . 39 ಕ್ರಮ ಸಂ 125 ರಿಂದ 129 ) ಪರಿಗಣಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚಿಸಿರುವ ಬೆಳೆಗಳನ್ನು ( ಪುಟ ಸಂ 146 
ಕ್ರಂ ಸಂ 25) ಕೈಬಿಡಲಾಗಿದೆ. 

ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲ್ಲೂಕಿನಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚಿಸಿರುವ ಬೆಳೆಗಳನ್ನು ( ಪುಟ ಸಂ 152 
ಕ್ರಮ ಸಂ 4 ಮತ್ತು 5 ) ಪರಿಗಣಿಸಿ ಹೋಬಳಿ ಮಟ್ಟದಲ್ಲಿ ಅಧಿಸೂಚಿಸಿರುವ ಬೆಳೆಗಳನ್ನು ( ಪುಟ ಸಂ 43, ಕ್ರಮ ಸಂ 18: ಹೊಸಪೇಟೆ ತಾಲ್ಲೂಕಿನ 
ಹೊಸಪೇಟೆ, ಕಮಲಾಪುರ ಮತ್ತು ಕಂಪ್ಲಿ ಹೋಬಳಿಗಳಲ್ಲಿ ಭತ್ತ (ನೀರಾವರಿ ) ಹಾಗೂ ಕ್ರಮ ಸಂ 20; ಸಂಡೂರು ತಾಲ್ಲೂಕಿನ ಚೋರನೂರು 
ಹೋಬಳಿಯಲ್ಲಿ ನೆಲಗಡಲೆ ( ನೀರಾವರಿ) ಬೆಳೆಯನ್ನು ಕೈಬಿಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್. ಎಸ್ . ಶಿವಕುಮಾರ್ , 
P . R . 346 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕೃಷಿ ಇಲಾಖೆ ( ಯೋಜನೆ) 

ಕೃಷಿ ಸಚಿವಾಲಯ 
ವಿಷಯ : ಬೆಂಗಳೂರು, ಧಾರವಾಡ, ರಾಯಚೂರು ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ 

ವಿಶ್ವವಿದ್ಯಾಲಯಗಳಲ್ಲಿ 2014 - 15ನೇ ಸಾಲಿನಲ್ಲಿ ಚಾಲ್ತಿಯಲ್ಲಿದ್ದ ಕೃಷಿ ಸಂಶೋಧನೆ , ಶಿಕ್ಷಣ ತರಬೇತಿ ಮುಂತಾದ ಯೋಜನಾ 
ಕಾರ್ಯಕ್ರಮಗಳನ್ನು 2015 - 16ನೇ ಸಾಲಿನಲ್ಲಿ ಮುಂದುವರೆಸುವ ಬಗ್ಗೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


೭೦೩ 


೭೦೩ 


ಓದಲಾಗಿದೆ : 

1. ಸರ್ಕಾರದ ಆದೇಶ ಸಂಖ್ಯೆ: ಕೃಣ 36 ಕೃವಿವಿ 2014 ದಿನಾಂಕ: 25 - 04 - 2014 

ಹಣಕಾಸು ನಿಯಂತ್ರಣಾಧಿಕಾರಿ, ಬೆಂಗಳೂರು, ಕೃಷಿ ವಿಶ್ವವಿದ್ಯಾಲಯದ ದಿನಾಂಕ: 08 - 04 - 2015ರ ಪತ್ರ ಸಂಖ್ಯೆ : 

ಹನಿಅ/ ವಿಭಾಗ - 3/ ಸಿ5 - 4 /2015 -16. 
3. ಹಣಕಾಸು ನಿಯಂತ್ರಣಾಧಿಕಾರಿ, ಧಾರವಾಡ, ಕೃಷಿ ವಿಶ್ವವಿದ್ಯಾಲಯದ ದಿನಾಂಕ: 08 - 04 -2015ರ ಪತ್ರ ಸಂಖ್ಯೆ: 

ಸಂ . ನಿ / ತಾ :02 / ವಾ . ಯೋ /2015 - 16 . 
4 . ಹಣಕಾಸು ನಿಯಂತ್ರಣಾಧಿಕಾರಿ , ರಾಯಚೂರು, ಕೃಷಿ ವಿಶ್ವವಿದ್ಯಾಲಯದ ಪತ್ರ ದಿನಾಂಕ: 08 - 04 - 2015ರ ಪತ್ರ 

ಸಂಖ್ಯೆ: ಹನಿಅ/ಕೃಯೋಕಾ/ 2014 - 15. 
5. ಹಣಕಾಸು ನಿಯಂತ್ರಣಾಧಿಕಾರಿ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗರವರ 

ದಿನಾಂಕ : 08 - 04 - 2015ರ ಪತ್ರ ಸಂಖ್ಯೆ : ಹನಿಅ/ಕೃತೋವಿವಿಶಿ/ಹೊಕಾ/ 20/ 2015 - 16 . 

6, ದಿನಾಂಕ: 09 - 04 - 2015ರಂದು ಕಾರ್ಯದರ್ಶಿಗಳು , ಕೃಷಿ ಇಲಾಖೆರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿ . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂ . ( 1) ರ ದಿನಾಂಕ: 25 - 04 - 2014ರ ಆದೇಶದಲ್ಲಿ 2014 - 15ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆಯಡಿ 
ನಿಗದಿಪಡಿಸಲಾದ ಅನುದಾನವನ್ನು ಆಯಾ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಬಿಡುಗಡೆ ಮಾಡಲು ಮತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರ 
ಸಂದರ್ಭಾನುಸಾರವಾಗಿ ಮಂಜೂರು ಮಾಡಬಹುದಾದ ಇತರೆ / ಹೆಚ್ಚುವರಿ ಅನುದಾನ ಸೇರಿದಂತೆ ಯೋಜನಾ ಕಾರ್ಯಕ್ರಮಗಳನ್ನು 2014 - 15ನೇ ಸಾಲಿನಲ್ಲಿ 
ಮುಂದುವರೆಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ 2015 - 16ನೇ ಸಾಲಿನಲ್ಲಿ ಯೋಜನೆ ಲೆಕ್ಕಶೀರ್ಷಿಕೆಗಳಡಿಯಲ್ಲಿ 
ಕೃಷಿ ಸಂಶೋಧನೆ/ ಶಿಕ್ಷಣ ಉದ್ದೇಶಕ್ಕಾಗಿ ಒಟ್ಟು ರೂ . 4462.00 ಲಕ್ಷಗಳನ್ನು ಒದಗಿಸಿದ್ದು, ಸದರಿ ಅನುದಾನವನ್ನು 2015 - 16ನೇ ಸಾಲಿನಲ್ಲಿ 
ಮುಂದುವರೆಸಬೇಕಾದ ಚಾಲ್ಲಿ ಯೋಜನೆಗಳಿಗೆ ವಿನಿಯೋಗಿಸಲು ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ 2015 -16ನೇ ಸಾಲಿನಲ್ಲಿ ಯೋಜನೆ ಲೆಕ್ಕಶೀರ್ಷಿಕೆಗಳಡಿಯಲ್ಲಿ ಕೃಷಿ 
ಸಂಶೋಧನೆ /ಶಿಕ್ಷಣ ಉದ್ದೇಶಕ್ಕಾಗಿ ಒಟ್ಟು ರೂ . 3870.00 ಲಕ್ಷಗಳನ್ನು ಒದಗಿಸಿದ್ದು , ಸದರಿ ಅನುದಾನವನ್ನು 2015 - 16ನೇ ಸಾಲಿನಲ್ಲಿ ಮುಂದುವರೆಸಬೇಕಾದ 
ಚಾಲ್ಲಿ ಯೋಜನೆಗಳಿಗೆ ವಿನಿಯೋಗಿಸಲು ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4)ರಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ 2015 -16ನೇ ಸಾಲಿನಲ್ಲಿ ಯೋಜನೆ ಲೆಕ್ಕಶೀರ್ಷಿಕೆಗಳಡಿಯಲ್ಲಿ 
ಕೃಷಿ ಸಂಶೋಧನೆ /ಶಿಕ್ಷಣ ಉದ್ದೇಶಕ್ಕಾಗಿ ಒಟ್ಟು ರೂ . 3215.00 ಲಕ್ಷಗಳನ್ನು ಒದಗಿಸಿದ್ದು, ಸದರಿ ಅನುದಾನವನ್ನು 2015 - 16ನೇ ಸಾಲಿನಲ್ಲಿ 
ಮುಂದುವರೆಸಬೇಕಾದ ಚಾಲ್ಲಿ ಯೋಜನೆಗಳಿಗೆ ವಿನಿಯೋಗಿಸಲು ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರಲ್ಲಿ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ 2015 -16ನೇ ಸಾಲಿನಲ್ಲಿ ಯೋಜನೆ 
ಲೆಕ್ಕಶೀರ್ಷಿಕೆಗಳಡಿಯಲ್ಲಿ ಕೃಷಿ ಸಂಶೋಧನೆ/ ಶಿಕ್ಷಣ ಉದ್ದೇಶಕ್ಕಾಗಿ ಒಟ್ಟು ರೂ . 5195.00 ಲಕ್ಷಗಳನ್ನು ಒದಗಿಸಿದ್ದು , ಸದರಿ ಅನುದಾನವನ್ನು 2015 -16ನೇ 
ಸಾಲಿನಲ್ಲಿ ಮುಂದುವರೆಸಬೇಕಾದ ಚಾಲ್ಲಿ ಯೋಜನೆಗಳಿಗೆ ರೂ . 3940. 00 ಲಕ್ಷಗಳನ್ನು ವಿನಿಯೋಗಿಸಲು ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ , 
ಹಾಗೂ ಉಳಿದ ಅನುದಾನ ರೂ . 1255.00 ಲಕ್ಷಗಳಿಗೆ ಹೊಸ ಯೋಜನೆಗಳಿಗೆ ವಿನಿಯೋಗಿಸಲು ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ತಿಳಿಸಿರುತ್ತಾರೆ. 

ದಿನಾಂಕ: 09 - 04 - 2015ರಂದು ಸರ್ಕಾರದ ಕಾರ್ಯದರ್ಶಿ , ಕೃಷಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಾಲ್ಕು ಕೃಷಿ 
ವಿಶ್ವವಿದ್ಯಾಲಯಗಳು ಸಲ್ಲಿಸಿರುವ ಪ್ರಸ್ತಾವನೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಸದರಿ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಹಾಗೂ ರಾಜ್ಯ 
ಸರ್ಕಾರದಿಂದ ಒದಗಿಸಲಾಗುವ ಅನುದಾನಗಳನ್ನು ನಿಗದಿಪಡಿಸಲಾದ ಯೋಜನೆ ಹಾಗೂ ಕಾರ್ಯಕ್ರಮಗಳಿಗೆ ಮುಂದುವರೆಸಬೇಕಾದ ಅವಶ್ಯಕತೆಗಳಿವೆ. 
ಆದುದರಿಂದ ಸದರಿ ನಾಲ್ಕು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಯೋಜನೆ ಲೆಕ್ಕಶೀರ್ಷಿಕೆಗಳಡಿಯಲ್ಲಿ 2014 - 15ನೇ ಸಾಲಿನಲ್ಲಿ ಚಾಲ್ತಿಯಲ್ಲಿದ್ದ ಯೋಜನಾ 
ಕಾರ್ಯಕ್ರಮಗಳನ್ನು 2015 -16ನೇ ಸಾಲಿಗೆ ಮುಂದುವರೆಸಲು ತೀರ್ಮಾನಿಸಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕೃಣ 38 ಕೃವಿವಿ 2015 , ಬೆಂಗಳೂರು, ದಿನಾಂಕ: 21 - 05 -2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ 2014 - 15ನೇ ಸಾಲಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದ 
ಯೋಜನೆಗಳನ್ನು ಚಾಲ್ಲಿ ಯೋಜನೆಗಳೆಂದು ಪರಿಗಣಿಸಿ, 2015 -16ನೇ ಸಾಲಿನಲ್ಲಿ ಚಾಲ್ತಿಯಲ್ಲಿದ್ದ ಎಲ್ಲಾ ಘಟಕಗಳ ಸಮೇತ ಮುಂದುವರೆಸಲು ಸರ್ಕಾರದ 
ಅನುಮೋದನೆ ನೀಡಲಾಗಿದೆ. 2015 -16ನೇ ಸಾಲಿನ ಆಯವ್ಯಯದಲ್ಲಿನ ಲೆಕ್ಕಶೀರ್ಷಿಕೆಗಳಡಿಯಲ್ಲಿ ನಿಗದಿಪಡಿಸಲಾದ ಅನುದಾನವನ್ನು ಆಯಾ ಕೃಷಿ 
ವಿಶ್ವವಿದ್ಯಾಲಯಗಳಿಗೆ ಬಿಡುಗಡೆ ಮಾಡಲು ಮತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ಸಂರ್ದಭಾನುಸಾರವಾಗಿ ಮಂಜೂರು ಮಾಡಬಹುದಾದ 
ಇತರೆ/ ಹೆಚ್ಚುವರಿ ಅನುದಾನ ಸೇರಿದಂತೆ ಈ ಕೆಳಗೆ ವಿವರಿಸಿರುವ ನಿಬಂಧನೆಗಳ ಮೇರೆಗೆ ಸರ್ಕಾರದ ಆಡಳಿತಾತ್ಮಕ ಮಂಜೂರಾತಿಯನ್ನು ಈ ಮೂಲಕ 
ನೀಡಿದೆ. 

2015 - 16ನೇ ಸಾಲಿನ 
ಕೃಷಿ ವಿಶ್ವವಿದ್ಯಾಲಯ 

ವಿವರ ಲೆಕ್ಕಶೀರ್ಷಿಕೆ 

ಆಯವ್ಯಯ 

( ರೂ ಲಕ್ಷಗಳಲ್ಲಿ) 
ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಸಂಶೋಧನೆ 2415 - 80 - 004 - 1 - 01 

1962. 00 
ಶಿಕ್ಷಣ 2415 - 80 - 277 -1 - 01 

2500 .00 


(d 


-| 


೭೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


(d 


ಕೃಷಿ ವಿಶ್ವವಿದ್ಯಾಲಯ 


ವಿವರ 


ಲೆಕ್ಕಶೀರ್ಷಿಕೆ 


2015 - 16ನೇ ಸಾಲಿನ 

ಆಯವ್ಯಯ 
( ರೂ ಲಕ್ಷಗಳಲ್ಲಿ) 

2000.00 


2. | ಧಾರವಾಡ ಕೃಷಿ ವಿಶ್ವವಿದ್ಯಾಲಯ 


2415 - 80 - 004 - 2 - 01 


2415 - 80 - 277 - 2 - 01 


1870.00 


3. | ರಾಯಚೂರು ಕೃಷಿ ವಿಶ್ವವಿದ್ಯಾಲಯ 


ಕೃಷಿ ಸಂಶೋಧನೆ | 

ಶಿಕ್ಷಣ 
ಕೃಷಿ ಸಂಶೋಧನೆ 

ಶಿಕ್ಷಣ 
ಶಿಕ್ಷಣ 


2100 .00 


2415 - 80 - 004 -3 - 00 
2415 - 80 - 277 - 3 - 01 
2415 - 80 - 277 - 5 - 01 


1115 .00 


3940. 00 


ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ 
ವಿಶ್ವವಿದ್ಯಾಲಯ 


2 ) . 


ಷರತ್ತುಗಳು : 
1) 2014 - 15ನೇ ಸಾಲಿನಲ್ಲಿನ ಚಾಲ್ಲಿ ಯೋಜನೆ ರೂಪದಲ್ಲಿ ಮುಂದುವರೆಸಲಾಗಿರುವ ಎಲ್ಲಾ ಯೋಜನಾ ಕಾರ್ಯಕ್ರಮಗಳನ್ನು 2015 -16ನೇ ಸಾಲಿನ 

ಆಯವ್ಯಯದಲ್ಲಿ ಅವುಗಳಿಗೆ ಮೀಸಲಿಟ್ಟ ಅನುದಾನಕ್ಕೆ ಮೀರದಂತೆ ಅನುಷ್ಟಾನಗೊಳಿಸತಕ್ಕದ್ದು. 
2015 -16ನೇ ಸಾಲಿನಲ್ಲಿ ಮುಂದುವರೆಸಲಾಗುವ ವಿವಿಧ ಕೇಂದ್ರ ಪುರಸ್ಕೃತ ಹಾಗೂ ಕೇಂದ್ರ ವಲಯದ ಯೋಜನೆಗಳ ಅನುಷ್ಠಾನಕ್ಕೆ 
ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹಾಗೂ ಅನುದಾನ ಬಿಡುಗಡೆಗೆ ಅನುಗುಣವಾಗಿ ಮಾತ್ರ ಕಾರ್ಯಕ್ರಮವನ್ನು 
ಅನುಷ್ಟಾನಗೊಳಿಸತಕ್ಕದ್ದು ಮತ್ತು ಕಾರ್ಯಕ್ರಮ ಅನುಷ್ಟಾನಕ್ಕಾಗಿ ಕೇಂದ್ರ ಸರ್ಕಾರವು ಆಗಿಂದಾಗ್ಗೆ ನೀಡುವ ಮಾರ್ಗಸೂಚಿ ಪ್ರಕಾರವೇ 

ಯೋಜನೆಗಳನ್ನು ಅನುಷ್ಟಾನಗೊಳಿಸತಕ್ಕದ್ದು. 
3) 2014 -15ನೇ ಸಾಲಿನಲ್ಲಿದ್ದ ಯೋಜನಾ ಕಾರ್ಯಕ್ರಮಗಳ ಘಟಕಗಳಿಗೆ ಮಾತ್ರ 2015 - 16ನೇ ಸಾಲಿನಲ್ಲಿ ಮುಂದುವರೆಸಲು ಮಂಜೂರಾತಿ 

ನೀಡಲಾಗಿದೆ. ಆದರೆ, ಕೃಷಿ ವಿಶ್ವವಿದ್ಯಾಲಯಗಳು ಯೋಜನಾ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸುವಾಗ ಯಾವುದೇ ಹೊಸ ಘಟಕ 
ಸೇರ್ಪಡೆ/ ಘಟಕ ಪರಿವರ್ತನೆ/ ಘಟಕ ಮಾರ್ಪಾಡುಗಳು ಮಾಡಬೇಕಾದಲ್ಲಿ ಸರ್ಕಾರದ ಪೂರ್ವಾನುಮೋದನೆ / ಮಂಜೂರಾತಿಯನ್ನು 

ಕಡ್ಡಾಯವಾಗಿ ಪಡೆಯತಕ್ಕದ್ದು. 
4) ಅಂತಹ ಪ್ರಸ್ತಾವನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 5 ಐಎಂಎಂ 2010 , ದಿನಾಂಕ:03-04- 2010ರನ್ವಯ ಸಿದ್ದಪಡಿಸಿ, ಸರ್ಕಾರದ 

ಮಂಜೂರಾತಿಗಾಗಿ ಕೂಡಲೇ ತಪ್ಪದೆ ಸಲ್ಲಿಸತಕ್ಕದ್ದು. 
ವಿಶ್ವವಿದ್ಯಾಲಯಗಳು 2015 - 16ನೇ ಸಾಲಿನಲ್ಲಿ ಚಾಲ್ತಿಯ ರೂಪದಲ್ಲಿ ಮುಂದುವರೆಸಲಾದ ಯೋಜನಾ ಕಾರ್ಯಕ್ರಮಗಳಿಗೆ ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ ಸರ್ಕಾರ ಹೊರಡಿಸಿದ ಆದೇಶ ಸಂಖ್ಯೆ :ಎಫ್‌ಡಿ 2 ಟಿಎಫ್ ಪಿ 2015ರ ದಿನಾಂಕ: 09 - 04 -2015ರನ್ವಯ ಅನುದಾನ ಬಿಡುಗಡೆ 
ಕೋರಿಸೂಕ್ತ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 
6) ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳು ಶಿಕ್ಷಣ ಮತ್ತು ಸಂಶೋಧನೆಗೆ ಸಂಬಂಧಿಸಿದಂತೆ ಅನುದಾನ ಹಂಚುವಾಗ ಈಗಾಗಲೇ ಮುಂದುವರೆಯುತ್ತಿರುವ 

ಕಾರ್ಯಕ್ರಮಗಳು, ಸಚಿವ ಸಂಪುಟದಲ್ಲಿ ಅನುಮೋದನೆಯಾದ ಕಾರ್ಯಗಳು (ಮೂಲಭೂತ ಸೌಕರ್ಯಗಳು ಸೇರಿದಂತೆ); ಸರ್ಕಾರ ಆದ್ಯತೆ 
ಮೇರೆಗೆ ಅನುಮೋದಿಸಿರುವ ಕಾರ್ಯಗಳು ಮುಂತಾದವುಗಳನ್ನು ಗಮನದಲ್ಲಿಟ್ಟುಕೊಂಡು ಅವುಗಳಿಗೆ ಅವಶ್ಯವಾದ ಹಣವನ್ನು ಗುರುತಿಸಿ, ನಂತರ 
ಹೊಸ ಕಾರ್ಯಕ್ರಮಗಳಿದ್ದಲ್ಲಿ ಪರಿಶೀಲಿಸತಕ್ಕದ್ದು. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ 1999ರಲ್ಲಿ ಹಾಗೂ ಅದರಡಿಯ ನಿಯಮಾವಳಿಯಲ್ಲಿ ಸೂಚಿಸಿರುವಂತೆ 
ಪರಿಶೀಲಿಸಿ ಕ್ರಮ ಜರುಗಿಸತಕ್ಕದ್ದು . 

ಈ ಆದೇಶವನ್ನು ದಿನಾಂಕ: 09 - 04 -2015ರಂದು ಸರ್ಕಾರದ ಕಾರ್ಯದರ್ಶಿ , ಕೃಷಿ ಇಲಾಖೆರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 
ನಡವಳಿಯನ್ವಯ ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್‌ಪಿ 1996, ದಿನಾಂಕ: 10 - 07 -1996ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ನೀಡಲಾಗಿರುವ ಆರ್ಥಿಕ ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಆರ್. ಬಸವರಾಜಯ್ಯ , 
P . R . 347 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 25 

ಕೃಷಿ ಇಲಾಖೆ (ಸೇವೆಗಳು ಮತ್ತು ಸಮನ್ವಯ) 
COMMERCE AND INDUSTRIES SECRETARIAT 
Sub : Approval for change of location to establish a unit formanufacture of "Cutting Tools " by M /S YG Cutting Tools 

Corporation Pvt. Ltd . 
Read: 1) Proceedings of the 27th State High Level Clearance Committee (SHLCC ) meeting held on 13 .04 .2012 . 

2) Government Order No. Cl119 SPL 2012, dated : 20.04. 2012 . 
3) Proceedings of the 37th State High Level Clearance Committee (SHLCC ) meeting held on 27 .03.2015 . 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


2098 


PREAMBLE : 


M /S YG Cutting Tools Corporation Pvt. Ltd.. to establish a unit for manufacture of "Cutting Tools" with an investment of 
Rs. 335.70 Crores at 4th Phase , Dobbaspet Industrial Area, Nelamangala Taluk, Bengaluru Rural District. generating employment to 
about 1104 was approved in the 27th SHLCC meeting held on 13.04 .2012. Accordingly Government Order vide No . Cl 119 SPI 2012 , 
dated : 20.04 .2012 was issued read at (2) above. 

Now the Company vide their letter dated : 25 .02 .2015 has requested for change of location from Dabaspet Industrial Area to 
Doddaballapur Industrial Area due delay in allotment of land owing the court cases and delay in getting environmental clearance and 
extension of time by three years till 2018 . Further , it is stated that the company is incurring losses due to delay in implementing the 
project. 

In the 37th State High Level Clearance Committee (SHLCC ) Meeting held on 27.03.2015 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 37th Meeting held 
on 27 .03 .2015 , in all aspects . 
Hence the following order . 

GOVERNMENT ORDER NO . CI 119 SPI 2012 , BENGALURU , DATED : 20.05 .2015 
Government is pleased to approve change of location to establish a unit by M /S YG Cutting Tools Corporation Pvt. Ltd., 
approved vide Government Order No . Cl 119 SPI 2012, dated : 20 .04 .2012 from 4th Phase Dobaspet Industrial Area to Doddaballapur 
Industrial Area , 3rd Phase , allotment of 10 acres of land and also to grant extension of time by two years to implement the project from 
the date of issue of this Government Order and cancelled the erstwhile approved project proposal at 4th Phase Dobaspet Industrial 
Area , Bengaluru Rural District as mentioned in the Government Order No . Cl 119 SPI 2012 , dated : 20 .04 . 2012 . 

All other terms and conditions indicated in the Government Order No. Cl 119 SPI 2012 , dated : 20 .04 .2012 read at (2 ) above , 
remain unaltered . 

By Order and in the name of the Governor of Karnataka 
P .R . 315 

S . UMADEVI 
S .C . 25 

Desk Officer ( Technical Cell) 

Commerce & Industries Department 
COMMERCE AND INDUSTRIES SECRETARIAT 
Sub : Approval for allotment of additional land , power & water for the proposal of M /s TMEIC Industrial Systems India 

Pvt . Ltd ., to establish " Rotating Motors and Power Electrical Equipments Manufacturing Unit" at Vasantha 

Narasapura Industrial Area, Tumkur Taluk , Tumkur District- Reg . 
Read : 1) Proceedings of the 33rd State High Level Clearance Committee ( SHLCC ) meeting held on 19. 11.2013 . 

2) GovernmentOrder No. CI 10 SPI 2014 , dated : 03 .01.2014 . 

3) Proceedings of the 37th State High Level Clearance Committee (SHLCC ) meeting held on 27 .03 .2015 . 
PREAMBLE : 

The project proposal of M /s TMEIC Industrial Systems India Pvt. Ltd ., to establish a "Rotating Motors and Power Electrical 
Equipments Manufacturing Unit" with an investment of Rs. 250.00 crores at Vasantha Narasapura Industrial Area, Tumkur Taluk , 
Tumkur District, generating employment to about 548 persons was approved in the 33rd SHLCC meeting held on 19 . 11.2013 read at ( 1) 
above . The Government Order was issued vide Government Order No. 10 SPI 2014 , dated : 03 .01.2014 read at (2 ) above . 

Further company vide application dated : 02 .02.2015 has requested for following amendments to the project. 
1. Additionalinvestment - Rs. 80.00 crores . 
2 . Additional products - Induction Motor and Motor/PV-PCS/MV inverters/ large UPS . 
3. Additional allotment of land from KIADB -6 acres 32 guntas. 
4 . Additional Power from BESCOM - 2000 KVA . 
5. Additional water - 72,000 LPD from KIADB and 72,000 LPD Ground water. 

The request of the company for the above amendments is placed before the committee for discussion and decision Land Audit 
Committee. 

In the 37th State High Level Clearance Committee (SHLCC ) Meeting held on 27 .03 .2015 , the proposal of the Company was 
discussed and approved. 

Governmenthas examined the recommendations made by the State High Level Clearance Committee in the 37th Meeting held 
on 27 .03. 2015 , in all aspects . 

Hence the following order. 


202 FIDFEIT ODZIE , Noodt , woes, 20 , 9003 

200 0 
GOVERNMENT ORDER NO. CI 10 SPI 2014, BENGALURU , DATED : 20 .05.2015 
Government is pleased to allot additional 6 acres 32 guntas of land at Vasantha Narasapura Industrial area , Tumkur District to 
M /s TMEIC Industrial Systems India Pvt. Ltd .. adjacent to the existing plot with approval to the additional investment and infrastructural 
assistance as shown below : 
Additional investment 

Rs. 80.00 crores 
Additionalproducts 

Induction Motor and Motor/PV -PCS/ M V 

inverters/ large UPS. 
Additional power requirement from BESCOM | 2000 KVA 
AdditionalWater requirement 

72 ,000 LPD from KIADB and 72 ,000 LPD Ground 

water 
KIADB to modify the layout plan and reserve some extent of land for SC /ST category in another portion of the same 
industrial area. 

All other terms and conditions indicated in the Government Order No . CI 10 SPI 2014 , dated : 03 .01. 2014 read at (2) above , 
remain unaltered. 

By Order and in the name of the Governor ofKarnataka 
P . R . 320 

S . UMADEVI 
S.C . 25 

Desk Officer (Technical Cell) 

Commerce & Industries Department. 
COMMERCE AND INDUSTRIES SECRETARIAT 
Sub : Extension of time to the project proposal of M /s Bank Note Paper Mill India Pvt. Ltd ., to establish a unit for 

manufacture of "Currency Note Paper" at Mysuru Taluk, Mysuru District - Reg . 
Read : 1) Proceedings of the 22nd State High Level Clearance Committee (SHLCC) meeting held on 24 .05 .2010 . 

2) Government Order No. CI 197 SPI 2010 , dated : 02.06 . 2010 . 
3) Proceedings of the 24th State High Level Clearance Committee (SHLCC ) meeting held on 24 .01. 2011 . 
4 ) Government Order No. CI 197 SPI 2010 , dated : 23. 03. 2011. 
5 ) Proceedings of the 28th State High Level Clearance Committee (SHLCC ) meeting held on 23 .05 . 2012 . 
6 ) Government Order No. Cl 209 SPI 2012 , dated : 06 .06 .2012 . 

7 ) Proceedings of the 37th State . High Level Clearance Committee (SHLCC )meeting held on 27.03. 2015 
PREAMBLE : 

The project proposal of M /s Bharatiya Reserve Bank Note Mudran Pvt. Ltd ., to establish a unit for manufacture of "Currency 
Note Paper of 12 ,000 TPA Capacity" with an investment of Rs. 1, 180 .00 crores at Mudrana Nagar, Mysuru District was approved in the 
22nd SHLCC meeting held on 24 .05 .2010 read at (1 ) above . The Government Order was issued vide Government Order No. CI 197 SPI 
2010 , dated : 02 . 06 . 2010 read at (2 ) above . 

In the 24th State High Level Clearance Committee (SHLCC) meeting held on 24 .01.2011 read at (3) above, as per request of 
the company Committee approved for transfer of approval from the name of M /s Bharatiya Reserve Bank Note Mudran Pvt. Ltd ., to 
M /s Bank Note Paper Mill India Pvt. Ltd . Accordingly Government Order was issued vide Government Order No . CI 197 SPL 2010 , 
dated : 23 .03. 2011 read at (4 ) above . 

Further, the request of the company for extension of time to implement the project up to October - 2014 was approved in the 
28th SHLCC meeting held on 23.05 . 2012 . Accordingly, Government Order vide No. Cl 209 SPI 2012 , dated : 06 .06 .2012 was issued 
read at (6 ) above . 
Now , the company vide letter dated : 14 . 10 . 2014 has informed that it has taken following steps for implementation of the project. 

Obtained Consent for Establishment from KSPCB. 
Obtained Environmental Clearance from MOEF 
Obtained approval for building and layout drawings from Department of Factories and Boilers, Industrial Safety and 
Health , Bengaluru . 
Procurement of Plant and Machinery . 
NOC from Atomic Energy Regulation Board for import lonising Radiation Gauging Devices / Nucleonic Gauges. 
Civil & Structural works are in final stage . 

Water supply for papermill work undertaken by KUWS & DB . 
► KPTCL has issued LOI for execution of construction / laying of power line. 


Α 


Α 


Α 


Α 


Α 


Α 


2007 0 


FOT837 Odds , Toomad , Woe , 20 , 9003 


202 


Further it is submitted that due to non supply of power from KPTCL., the commissioning of the project is delayed . As . KPTCL 
has started execution oflaying of power line and is expected to be ready by February - 2015 , the commercial production is expected to 
commence from July - 2015 . In view of the above , company has requested to grant extension of time till 315 December - 2015 . 

In the 37th State High Level Clearance Committee (SHLCC ) Meeting held on 27 .03 .2015 , the proposal of the Company was 
discussed and approved . 

Government has examined the recommendationsmade by the State High Level Clearance Committee in the 37th Meeting held 
on 27 .03.2015, in all aspects. 
Hence the following order . 

GOVERNMENT ORDER No . Cl 209 SPI 2012 , BENGALURU , DATED : 20.05 .2015 
Government is pleased to grant extension of time to M /s Bank Note Paper Mill India Pvt. Ltd ., to implement the project approved 
vide Government Order No. Cl 197 SPI 2010 , dated : 02 .06 .2010 for further period of one year from the date of issue of this order. 

All other terms and conditions indicated in the Government Order No. Cl 197 SPI 2010 , dated : 02.06 . 2010 read at (2 ) above , 
remain unaltered. 

By Order and in the name of the Governor of Karnataka 
P . R . 321 

S. UMADEVI 
S .C . 25 

Desk Officer (Technical Cell) 
Commerce & Industries Department. 


Sub : 
Read : 


COMMERCE AND INDUSTRIES SECRETARIAT 
Approval for extension of time to M /s Prakash Sponge Iron and Power Ltd ., to implement the project. 
1) Proceedings of the 17th State High Level Clearance Committee (SHLCC) meeting held on 28.01.2009. 
2 )Government Order No. CI 49 SPI2009, dated : 10 .08. 2009 . 
3) Proceedings of the 37th State High Level Clearance Committee (SHLCC ) meeting held on 27 .03.2015 . 


PREAMBLE : 


The project proposal of M /s Prakash Sponge Iron and Power Ltd ., to establish "0 .28 MTPA Integrated Steel Plant" with an 
investment of Rs . 258 .00 crores in 150 Acres of land at Sy. No . 74, 80 , 81, 82 & 83 of Kaparahalli Villages , Kasaba Hobli , Challkere 
Taluk , Chitradurga District. District was approved in the 17th ,SHLCC meeting held on 28 .01. 2009 read at (1) above. The Government 
Order was issued Vide Government Order No. 49 SPI 2009, dated : 10 . 08 .2009 read at (2) above . 

Now , Company informed that, they have implemented part of the project i.e. commissioned 200 TPD Sponge Iron plant and 
running successfully , employing 250 persons . Company also informed that to implement the other components of the integrated steel 
plant viz Induction Furnace , Billet / Bloom Caster, Bar and Rod Mill, Structural Mill and Captive Power Plant, they have taken the 
following steps and will complete implementation in two years . 

• Purchased the land with the permission U /s 109 of KLR Act 
• Obtained NOC from MOEF , Government of India vide no . MOEF -GOIDated : 22. 12 .2011 

In the 37th State High Level Clearance Committee (SHLCC ) Meeting held on 27.03.2015 , the proposal of the Company was 
discussed and approved. 

Government has examined the recommendations made by the State High Level Clearance Committee in the 37th Meeting held 
on 27.03.2015 , in all aspects. 
Hence the following order . 

GOVERNMENT ORDER NO. CI 215 SPI 2014, BENGALURU , DATED : 20. 05. 2015 
Government is pleased to grant extension of time to M /s Prakash Sponge Iron and Power Ltd., to implement the project 
approved vide Government Order No. Cl 49 SPI 2009, dated : 10 . 08 .2009 for further period of two years from the date of issue of this 
order. 


All other terms and conditions indicated in the Government Order No. CI 49 SPI 2009, dated : 10 . 08 .2009 read at (2 ) above , 
remain unaltered. 


P .R . 322 
S .C . 25 


By Order and in the name of the Governor of Karnataka 

S . UMADEVI 
Desk Officer (Technical Cell) 
Commerce & Industries Department 


2005 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


2088 


Sub : 


Read : 


Read : 


24 


COMMERCE AND INDUSTRIES SECRETARIAT 
Project Proposal of M /s Jaypee Cement Corporation Ltd . to establish "6 MTPA Cement Plant with 70 MW 
Captive Power Plant" at Shahabad Village , Chittapur Taluk, Gulbarga District Reg. 
1) Proceedings ofthe 22nd State High Level Clearance Committee (SHLCC )meeting he 
2) Government Order No . Cl 286 SPI 2009, dated : 02.06 .2010 . 
3) Proceedings of the 29th State High Level Clearance Committee (SHLCC ) meeting held on 06 .09.2012 . 
4) Government Order No. CI 286 SPI 2009, dated: 09.11.2012. 
5) Proceedings of the 37th State High Level Clearance Committee (SHLCC ) meeting held on 27.03.2015 . 


de 


PREAMBLE : 


The project proposal of M /s Zawar Cement Pvt. Ltd ., to establish " 6 MTPA Cement Plant with 70 MW Captive Power Plant" with 
an investment of Rs. 3,000 crores at Shahabad Village , Chittapur Taluk , Gulbarga District was approved in the 22nd SHLCC meeting 
held on 24 .05 . 2010 read at (1) above . The Government Order was issued vide Government Order No . Cl 286 SPL 2009 , 
dated : 02.06 .2010 read at (2 ) above . 

In 29th SHLCC meeting held on 06 .09. 2012 the change of name of the company from " M /s Zawar Cement Pvt Ltd " to 
" M /s Jaypee Cement Corporation Ltd" was approved without change of constitution of the company. The Government Order was issued 
vide Government Order No. Cl 286 SPI 2009 , dated : 09.11.2012 read at (2) above. 

Now the company vide its letter dated 30 .09 .2014 uploaded through online on 07 . 10 . 2014 informed that they could not implement 
the project due to delay in financial support from financial institution which is held up due to the objection raised by GESCOM to the 
Thashildar, Chittapur regarding issue of mutation of land to the company. Because of over dues of Rs . 33 .45 crores is pending to 
GESCOM from the company and GESCOM did not give permission for interconnectivity between plant substation to GESCOM 220 / 110 
KV substation at Shahabad (by laying of approx .5 km line ). Company also informed that GESCOM has agreed to increase contract 
demand from 1000 KVA to 2000 KVA and permission for laying line for interconnectivity- (application under process at KPTCL , 
Bangalore ) and requested to furnish the renewed Government Order. 

In view of the above Company requested to approve Extension of time upto March 2017 to implement the project in Phased 
manner as below : 

1st Phase of the project 
a ) 60 M W production of power from captive power plant 
b ) 2. 4 MTPA cement production 
c ) Capital investment Rs.1,000 crores 
2nd Phase of the project 
a) 30 M W production of power from captive power plant 
b ) 3 .6 MTPA cement production 
c ) Capital investment-Rs. 2,000 crores. 

In the 37th State High Level Clearance Committee (SHLCC ) Meeting held on 27 .03 . 2015 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 37th Meeting held 
on 27 .03.2015 , in all aspects . 
Hence the following order. 

GOVERNMENT ORDER No. Ci 286 SPI 2009, BENGALURU , DATED : 20 .05.2015 
Government is pleased to approve the proposal of the M /s Jaypee Cement Corporation Ltd ., (formerly known as Zawar Cement 
Pvt. Ltd.,) to implement the total investment in two phases i.e. Rs . 1,000 Crores investment in first- phase and Rs . 2,000 Crores 
investment in second phase and approved for extension of time by one year to implement phase one of the project from the date of 
issue of this Government Order. 

All other terms and conditions indicated in the Government Order No. CI 286 SPI 2009, dated : 02 .06 .2010 read at (2 ) above , 
remain unaltered . 

By Order and in the name of the Governor ofKarnataka 
P .R . 323 

S . UMADEVI 
S .C . 25 

Desk Officer (Technical Cell) 
Commerce & Industries Department. 


287 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 

206 
COMMERCE AND INDUSTRIES SECRETARIAT 
Sub: Approval to M /s J.K . Cement Ltd., for purchase of additional land to establish 3 Million Ton Cement Plant and 

2x25 MW Thermal Power Plant at Muddapur Village, Mudhol Taluk , Bagalkot District - Reg. 
Read : 1 ) Government Order No . CI 43 SPI 1997 , dated : 01. 04. 1997 . 

2) Government Order No. Cl 13 SPI 2007 , dated : 22.02 .2007. 
3) Proceedings of the 20th State High Level Clearance Committee (SHLCC) meeting held on 05 .01.2010 . 
4 ) Government Order No . Cl 53 SPI 2010 , dated : 19.02.2010 . 

5 ) Proceedings of the 37th State High Level Clearance .Committee (SHLCC )meeting held on 27 .03. 2015 . 
PREAMBLE : 

Government had approved the establishment of a 2 Million MTPA Cement Plant By M /s Jaykay Cement Ltd., at Muddapur 
(Metagud ) Village , Mudhol Taluk , Bagalkot District with an investment of Rs. 300 crores vide Government Order No . Ci 43 SPI 1997 , 
dated : 01. 04 .1997 read at (1) above . 

M /s Jaykay Cement Ltd ., revised their investment proposal to enhance their plant capacity from 2 MTPA to 2 .5 MMTPA with 
25 MW Power Plant and submitted it for Government approval. SHLCC in its meeting held on 28 .08 .2006 approved the revised 
investment plan and Government Order read at (2 ) above was issued . 

Subsequently, M /s Jaykay cement Ltd ., revised the above proposal to enhance the plant capacity to 3 MMTPA with change in 
the name of the Company as M /s J.K . Cement Works. The proposal was discussed and approved in the 20th SHLCC meeting held on 
05 .01. 2010 . Accordingly Government Order No . Cl 53 SPI 2010 , dated: 19.02. 2010 read at (4 ) above was issued . 

20th SHLCC has approved to purchase 817 acres and 14 guntas of land for setting up of plant out of which 644 acres and 
6 guntas of land for mining at Muddapur, Halki and Metgud Villages for which company is having mining lease and 173 acres and 
8 guntas of land for plant. 

Company informed vide its letter dated : 08 . 11. 2013 through online on 18 .01 .2014 informed that, due to non availability of 
sufficient lime stones form the captive mines they are compiled to purchase additional lime stones from M /s Mysore Minerals Limited 
from 2nd January , 2011 onwards. The details of limestone purchased from MML is as follows: 

2010- 12 - 36785 .35 MT 
2011- 12 - 90697.155 MT 
2012- 13 - 322952 . 94MT 

2013 -14 - 5982 .72 MT 
To avoid the purchase of limestone from MML, company plans to acquire more land adjacent to the existing land and to leave 
33 % greenery and safety zone around 7.5 Mtrs surrounding the ML area and to establish railway line siding from Bagalkot - Kudachai 
Railway line . Company has invested capital investment of 1300 crores and are giving employment of more than 2000 persons directly 
and paying more than 300 crores to State and Central Government in the form of revenue. Company in their letter dated 08 . 11.2013 
expressed the need to set-up 33 % Green Field boundary as stipulated by KSPCB and Ministry of Environmental Forests while 
conveying the sanction for consent to Establish for setting -up of the project. The extra land will enable them to utilise the existing land 
more efficiently . 

In the , 37th State High Level Clearance Committee (SHLCC ) Meeting held on 27 .03.2015 , the proposal of the Company was 
discussed and approved . 

Government has examined the recommendationsmade by the State High Level Clearance Committee in the 37th Meeting held 
on 27 .03.2015 , in all aspects . 
Hence the following order . 

GOVERNMENT ORDER NO. CI 53 SPI 2010 , BENGALURU , DATED :20 .05 .2015 
Government is pleased to permit the M /s J.K . Cement Ltd ., to purchase additional 688 acres of land U /S 109 of KLR Act in 
Muddapur, Halki and Metgud Villages, Mudhol Taluk, Bagalakot District for the purpose to establish Green Field Cement factory with an 
advise to use existing land for production purpose more efficiently . 

All other terms and conditions indicated in the Government Order No . Cl 53 SPI 2010, dated : 19 .02.2010 read at (2) above , 
remain unaltered . 

By Order and in the name of the Governor of Karnataka 
P .R . 324 

S . UMADEVI 
S . C . 25 

Desk Officer (Technical Cell) 
Commerce & Industries Department 


200 ZIDFEIT OD ZETTE , nobod , Zoe , 20 , 9003 

200 0 
COMMERCE AND INDUSTRIES SECRETARIAT 
Sub: Approval to the proposal of M /s Sandur Manganese & Iron Ores Ltd ., to establish " 1 MTPA integrated Steel 

Plant" at Vyasankere Village , Hospet Taluk , Bellary District - Reg. 
Read : 1) Proceedings of the 36th State High Level Clearance Committee (SHLCC ) meeting held on 15. 10 .2014. 

2) Government Order No. CI 253 SPI 2014 , dated : 25 .11. 2014 . 
3) Corrigendum No . CI 253 SPI 2014 , dated : 27.01.2015 . 

4 } Proceedings of the 37th State High Level Clearance Committee (SHLCC ) meeting held on 27 .03. 2015 . 
PREAMBLE : 

The project proposal of M /s Sandur Manganese & Iron Ores Ltd ., to establish " 1 MTPA Integrated Steel Plant" with an 
investment of Rs. 6 ,306 .00 crores at Vyasankere Village , Hospet Taluk , Bellary District, generating employment to about 2530 persons 
was approved in the 36th SHLCC meeting held on 15 . 10 .2014 read at (1) above . The Government Order was issued vide Government 
Order No . Cl 253 SPI 2014 , dated : 25. 11.2014 read at (2) above. 

As per the Government Order No . Ci 253 SPI 2014 dated : 25 .11.2014, the mode of land acquisition for the proposed project is 
as follows: 


Own 


Govt. 


Private 


Total 


122 


320 


Location 
Danapur- 1 
Danapur- 2 
Nandibande 
Total 


156 
0 


| 


1 


2 


38 


40 


262 


267 
627 


156 


L 


49 


422 


251 


261 


55 


In the 36th SHLCC held on 15 . 10 .2014 , committee decided that land required for the project 627 acres (out of this 156 acres is 
owned by company) could be acquired in following ways. 

→ 122 acres to be purchased U /s. 109 of KLR Act. 
→ 49 acres of Govt. land as per norms of Revenue Department. 

» 300 acres to be acquired and allotted by KIADB as SUC . 

Now company vide letter dated : 16 .02.2015 has submitted that, they have re- examined the land availability of land with land 
records in detail and find that the above requirementneeds to be altered as follows: 

Location 

Own Govt. Private Total 
Danapur- 1 166 / 45 / 102 

313 
Danapur- 2 

0 0 38 

38 
Nandibande 

0 10 

251 
Total 166 

391 

612 
Further Company has requested to modify the mode of acquisition for total 446 acres of land ( 391 acres private + 55 acres 
Govt.) through KIADB only and change the total requirement of land from 627 acres to 612 acres. 

In the 37th State High Level Clearance Committee (SHLCC ) Meeting held on 27 .03 .2015 , the proposal of the Company was 
discussed and approved . 

Government has examined the recommendationsmade by the State High Level Clearance Committee in the 37th Meeting held 
on 27.03.2015 , in all aspects . 
Hence the following order . 

GOVERNMENT ORDER No. Ci 253 SPI 2014, BENGALURU , DATED : 20.05 .2015 
Government is pleased to approve acquisition and allotment of 446 acres of land ( 391 acres private + 55 acres Govt.) to 
M /s Sandur Manganese & Iron Ores Ltd., in differentSy. Nos. of Danapura and Nandibande Villages of Hospet Taluk, Bellary District by 
KIADB for the project, approved vide Government Order No. Cl 253 SPI 2014 , dated : 25 .11.2014 subject to company obtaining 100 % 
consent of landowners . And also approved the total requirement of land for the project as 612 acres instead of 627 acres. 

All other terms and conditions indicated in the Government Order No. Cl 253 SPI 2014 , dated: 25 . 11.2014 read at (2) above, 
remain unaltered . 

By Order and in the name of the Governor of Karnataka 
P .R . 325 

S . UMADEVI 
S .C . 25 

Desk Officer (Technical Cell) 
Commerce & Industries Department. 


2010 ZIDFEIT OD ZETTE , nobod , Zoe , 20 , 9003 

200 
COMMERCE AND INDUSTRIES SECRETARIAT 
Sub : Approval for extension of time to establish " 70 M W Thermal Power Plant" at Hanumanahalli Village, Sandur 

Taluk . Bellary District by M /s SSC Steels Pvt. Ltd . 
Read : 1) Proceedings of the 24th State High Level Clearance Committee (SHLCC )meeting held on 24 .01.2011. 

2 ) Government Order No. Cl 76 SPI 2011 , dated : 24 .02.2011 . 
3) Proceedings of the 28th State High Level Clearance Committee (SHLCC ) meeting held on 23.05. 2012 . 
4 ) Government Order No . CI 76 SPI 2011, dated : 06 .06 . 2012 . 

5 ) Proceedings of the 37th State High Level Clearance Committee (SHLCC )meeing held on 27 .03 .2015 . 
Preamble : 

The project proposal of M /s SSC Steels Pvt. Ltd., to establish "70 M W Thermal Power Plant" with an investment of 
Rs . 330 crores at Hanumanahalli Village , Sandur Taluk , Bellary District was approved in 24th SHLCC meeting held on 24 .01. 2011 read 
at ( 1) above . Government Order conveying the approval vide No . Cl 76 SPI 2011, dated : 24 .02. 2011 was issued at read (2 ) above. 

Subsequently SHLCC in its 28th meeting held on 23 .05 .2012 read at (3 ) above has also approved additional activity in the 
project viz, establishment of pellet plant 2,000 TPD capacity with an additional investment of Rs. 87.76 crores. Government Order 
conveying the approval vide No . CI 123 SPI 2012 , dated : 06 .06 .2012 was issued at read (4 ) above . 
The project proponents as now informed that they have taken the following clearances for the project: 

Environmental Clearance from MOEF . 
CFE from KSPCB . 

Clearance from Factories & Boilers 
D Other permission like VAT Registration 
They have also informed that they have purchased the land and obtained conversion from Revenue Department but the 
implementation of the project is delayed due to delay in obtaining environmental clearance . Further, there was no support for steel 
industry due to ban on mining activity However, now since the mining activity is resumed they are encouraged to implement the project. 

They further informed that, in the first phase they will establish pellet plant and thermal power plant will be set up after 
obtaining clearance for coal linkages. Therefore they have requested extension of timeby three years to implement the project end to 
recommen to GESCOM for supply of 8 MW power till they commence captive generation . 

In the 37th State High Level Clearance Committee (SHLCC ) Meeting held on 27.03.2015 , the proposal of the Company was 
discussed and approved . 

Government has examined the recommendations mode by the State High Level Clearance Committee in the 37th Meeting 
held on 27 .03. 2015 , in all aspects . 
Hence the following order. 

GOVERNMENT ORDER No. CI 76 SPI 2011, BENGALURU , DATED : 20 .05 .2015 
Government is pleased to grant extension of time to M /s SSC Steels Pvt. Ltd ., to implement the project approved vide 
Government Order No . Cl 76 SPI 2011, dated : 24 .02 .2011 for further period of two years from the date of issue of this order. 

All other terms and conditions indicated in the Government Order No. CI 76 SPI 2011, dated : 24 .02 .2011 read at (2 ) above , 
remain unaltered . 

By Order and in the name of the Governor of Karnataka 
P . R - 316 

S . UMADEVI 

Desk Officer (Technical Cell ), 
S . C - 25 

Commerce & Industries Department 


Wa 


Sub : 


Read : 


COMMERCE AND INDUSTRIES SECRETARIAT 
Approval for purchase of additional land M /s 109 of KLR Act for the proposal of M /s XIndia Steels Ltd ., to 
establish a " 2 .5 Million TPA Integrated Steel Plant with 250 MW Captive Power Plant" at Kunikere and 
Hirebagnal Village ,Koppal Taluk and District - Reg. 
1) Proceedings of the 14th State High Level Clearance Committee (SHLCC ) meeting held on 17 -03- 2008 . 
2 ) GovernmentOrder No. CI 83 SPI 2008 , dated : 05-05 -2008 . 
3 ) Proceedings of the 17th State High Level Clearance Committee (SHLCC ) meeting held on 28 -01- 2009 . 
4 ) Government Order No . CI 58 SPI 2009 , dated : 11 -08 -2009 . 
5 ) Corrigendum No. Ci 83 SPI 2008 , dated : 29- 12 -2009. 
6 ) Proceedings of the 37th State High Level Clearance Committee (SHLCC ) meeting held on 27 .03.2015 . 


Preamble : 


The project proposal of M /s XIndia Steels Ltd., to establish a " 2 .5 Million TPA Integrated Steel Plant with 250 MW Captive 
Power Plant" with an investment of Rs. 8,735 .00 Crores in 1201 acres 15 guntas of land at Kunikere and Hirebagnal Village , Koppal 
Taluk and District was approved in 14th SHLCC meeting held on 17 . 03 .2008. Accordingly , Government Order was issued vide No . CI 
83 SPI 2008 , dated : 05 .05. 2008 read at (2) above. 


209 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


280 0 


Promoter informed that 0 .8 MTPA pellet plant is operational and started commercial production from July 2011 as 
Phase | The Phase Il components namely 1.2 MTPA Integrated Steel Plant and 160 MW Captive Power Plant are awaiting 
environmental clearance from Ministry of Environment and Forest, New Delhi. 

Out of 1201 acres 15 guntas of land, KIADB has allotted 163 acres and balance 1037 acres Private lands to be purchased 
under sec 109 of KLR act and the status given by promoter is as follows. 

> Permission U /s 109 is granted by Deputy Commissioner on 28 . 10 .2008 to purchase 30 .08 acres in various Sy . Nos. of 
Kunikere , Hirebagnal and Basapura Villages and the same has been purchased and registered . 

> Revenue Department has accorded permission on 24 . 02 . 2009 to purchase another 148.21 acres of land in various Sy . Nos . 
of Kunikere and Hirebagnal Villages and the same has been purchased and registered. 

> The company applied for conversion of the above lands and approximately 17 acres pending with 
Deputy Commissioner s office. 

> The company has submitted another application on 18.01.2014 for 673.03 acres to Deputy Commissioner , Koppal for 
permission to purchase U /s 109 of KLR Act and the sameis under process. 

> The company is negotiating with the land owners to purchase balance 197 acres of land . 

The company informed that about 85 % of the approved land purchase is completed and the quality of Iron Ore available has 
degraded with the reduction of percentage of Iron . Hence company further informed that volume of tailings is going to be more than 
originally estimated extent and therefore requested for additional 230 acres of land U /s 109 of KLR Act for this purpose with an 
additional investment of Rs. 25 . 30 crores . 

In the 37th State High Level Clearance Committee ( SHLCC) Meeting held on 27 .03.2015 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 37th Meeting 
held on 27.03. 2015 , in all aspects . 
Hence the following order. 

GOVERNMENT ORDER No. CI 83 SPI 2008 BENGALURU, DATED : 20 .05. 2015 . 
Government is pleased to permit M /s XIndia Steels Ltd ., to purchase additionat 230 acres of land U /s 109 of KLR Act for the 
project approved vide Government Order No. CI 83 SPI 2008, dated : 05 . 05 . 2008 without enhancing the originat approved installed plant 
capacity with an additional investment of Rs. 35 . 30 crores . 

All other terms and conditions indicated in the Government Order No. Ci 83 SPI 2008, dated : 05 . 05 .2008 read at (2 ) above, 
remain unaltered . 

By Order and in the name of the Governor of Karnataka 
P . R - 317 

S . UMADEVI 

Desk Officer (Technical Cell), 
S .C -25 

Commerce & Industries Department 


Sub : 


Read : 


COMMERCE AND INDUSTRIES SECRETARIAT 
Extension of time to the project proposal of M /s Rajashree Cement Works to establish "4 . 20 MTPA Cement 
Plant and 58 .5 MW Power Plant" at Sedam Taluk ,Kalaburgi District - Reg. 
1) Proceedings of the 20 " State High Level Clearance Committee (SHLCC )meeting held on 05 .01. 2010 . 
2) Government Order Nc. CI 30 SPI 2010 , dated : 25 . 02 .2010 . 
3) Proceedings of the 21st State High Level Clearance Committee (SHLCC) meeting held on 29.03.2010 . 
4 ) Government Order No . Cl 30 SPI 2010 , dated : 11.05 .2010 . 
5 ) Government Order No . Cl 30 SPI 2010 , dated : 18.08 .2010 . 
6 ) Corrigendum No . Cl 30 SPI 2010 , dated : 11 . 03. 2011 . 
7) Proceedings of the 26th State High Level Clearance Committee (SHLCC ) meeting held on 09 .11. 2011. 
8 ) Government Order No. Cl 30 SPI 2010 , dated : 27 .12 . 2011. 
9 ) Proceedings of the 37th State High Level Clearance Committee (SHLCC) meeting held on 27 .03.2015 . 


Preamble : 


The project proposal of M /s Rajashree Cement Works, to enhance the production capacity of Cement plant from 4 . 20 MTPA 
to 8 .45 MTPA and Captive Power Plant from 58 .5 MW to 188 .5 MW ", with an investment of Rs. 3000 Crores in 573. 15 acres for plant 
and 398 .23 acres formining area at Hanganahalli, Nrupathunga Nagar and Udgi Villages , Sedam Taluk , kalaburgi District was approved 
in principle in 20th and 21st SHLCC meetings . Subsequently, the extension of time by two years to implement the project has been 
approved with effect from 24 .02. 2012 . 

Now , the company informed that Clinkerisation of one TPA and 25 MW plant has already been commissioned where as 
implementation of Cement Mill Thermal Plant and Waste Heat Recovery System is delayed due to following reasons: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


೭೧೩ 


a) Non availability of Sand : In spite of their efforts, due to change in sand policy in the state , they are not getting the sand for 
the project. 

b ) Non availability of land : Due to non availability of 35 .05 acres of Government land from KIADB . 
Company has requested once again for extension of timeby two years for implementation of the project . 

In the 37th State High Level Clearance Committee (SHLCC ) Meeting held on 27 .03 .2015 , the proposal of the Company was 
discussed and approved. 

Government has examined the recommendations made by the State High Level Clearance Committee in the 37th Meeting 
held on 27. 03 .2015 , in all aspects . 
Hence the following order . 

GOVERNMENT ORDER No. Cl 252 SPI 2012 , BENGALURU , DATED : 20 .05 .2015 
Government is pleased to grant extension of time to M /s Rajashree CementWorks to implement the project approved vide 
Government Order No. Cl 30 SPI 2010 , dated : 25 .02. 2010 for further period of two years from the date of issue of this order. 

All other terms and conditions indicated in the Government Order No.Cl 30 SPI 2010 , dated : 25 .02. 2010 read at (2 ) above , 
remain unaltered . 

By Order and in the name of the Governor of Karnataka 
P . R - 318 

S . UMADEVI 
S . C - 25 

Desk Officer (Technical Cell), 

Commerce & Industries Department 
COMMERCE AND INDUSTRIES SECRETARIAT 

CORRIGENDUM 

No . Cl 264 SPI2014 Bengaluru, dated : 20th May , 2015, 
Sub : Project proposal of M /s R .K . Power Gen Pvt. Ltd ., Holalur Village , Shimoga District - Reg . 
Read : 1. Government Order No . Cl 264 SPI 2014 , dated: 10. 12.2014 . 

2. Proceedings of the 37th State High Level Clearance Committee (SHLCC ) meeting held on 27 .03.2015 . 
In view of the decision taken in the 37th State High Level Clearance Committee (SHLCC ) meeting held on 27 .03.2015 in the 
order portion of Government Order No: CI 264 SPI 2014 , dated : 10 . 12 .2014 in place of the words ; 

Permit to purchase remaining 13 acres 8 guntas of land (3 acres of land at Sy . No . 77 /3 of Madikecheeloor village, Holalur 
Hobli. Shimoga Taluk and District and 10 acres 8 guntas of land at Sy . Nos . 74 /5 , 7, 8 , 10 of Madikechellor Village and Sy . 
Nos. 102 /2 ,103 /2, 187 , 205 of T .Gopagodanahalli Village, Honalli Taluk , Davanagere District) as SUC through KIADB . 
Please read as; 

"KIADB to acquire and allot 13 acres 8 guntas of land (3 acres of land at Sy. Nos. 77 /3, 3 acres 20 guntas of land at Sy. Nos. 
74/5 , 7 , 8 , 10 of Madikechilur Village , Holalur Hobli, Shimoga Taluk and District and one acre of land at Sy . Nos . 102 /2 , 
28 guntas of land at Sy. No . 103 /2 , 2 acres of land at Sy. No. 187 and 3 acres of land at Sy. Nos. 205 of T .Gopagondanahalli Village, 
Honnali Taluk , Davanagere District) as SUC on 70 % consentbasis". 
The other terms and conditions remain the same as in the G .O read at above. 

By Order and in the name of the Governor of Karnataka 
P . R - 319 

S . UMADEVI 

Desk Officer (Technical Cell), 
S . C - 25 

Commerce & Industries Department 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ ಇಲಾಖೆಯ ಸಹ ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ 

ಸಿಬ್ಬಂದಿಯೊಂದಿಗೆ ಮುಂದುವರೆಸುವ ಬಗ್ಗೆ. 
ಉಲ್ಲೇಖ : 1. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 19 ಸಸಿವಿ 97 , ದಿನಾಂಕ: 01 - 07 -1997 . 

2 . ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 697 ಸಅಸೇ 2007 , ದಿನಾಂಕ: 25 - 03 - 2008 . 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಆಸುಇ 461 ಸಅಸೇ 2009 , ದಿನಾಂಕ: 29 - 09 - 2009 . 

4, ಲೋಕೋಪಯೋಗಿ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಲೋಣ 802 ಸೇಸಎ 2014 , ದಿನಾಂಕ: 12 - 01 - 2015. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ ( 1) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ ಇಲಾಖೆಯಲ್ಲಿ ತಾಂತ್ರಿಕ 
ವಿಷಯಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲು ಸಹ ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ ಸಿಬ್ಬಂದಿಯೊಂದಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಮೇಲೆ 
ಕ್ರಮಸಂಖ್ಯೆ( 2) ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಹುದ್ದೆಗಳನ್ನು ದಿನಾಂಕ: 04 - 07 - 2007 ರಿಂದ ಒಂದು ವರ್ಷದವರೆಗೆ ಮುಂದುವರೆಸಲಾಗಿದೆ. 


೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೦ , ೨೦೧೫ 

ಭಾಗ ೧ 
ತದನಂತರ ಮೇಲೆಕ್ರಮಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಸಹ ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಹುದ್ದೆಯನ್ನಾಗಿ 
ಉನ್ನತೀಕರಿಸಲಾಗಿದೆ . 

ಮುಂದುವರೆದು, ಸಹ ಕಾರ್ಯದರ್ಶಿ ಹುದ್ದೆಯನ್ನು ದಿನಾಂಕ: 05 - 09 - 2009ರಿಂದ ಪೂರ್ವಾನ್ವಯವಾಗುವಂತೆ ಉನ್ನತೀಕರಿಸಲಾಗಿದ್ದ ಅಪರ 
ಕಾರ್ಯದರ್ಶಿ ಹುದ್ದೆಯಲ್ಲಿ ದಿನಾಂಕ: 05 - 09 - 2009ರಿಂದ 31 - 03 - 2015ರವರೆಗೆ ಅಪರ ಕಾರ್ಯದರ್ಶಿ ತತ್ಸಮಾನ ಅಧಿಕಾರಿ 
ಕಾರ್ಯನಿರ್ವಹಿಸಿರುವುದರಿಂದ ಈ ಅವಧಿಗೆ ಸೀಮಿತವಾಗಿ ಸಹಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಲಾಗಿದ್ದು , 
ದಿನಾಂಕ: 01 - 04 - 02015ರಿಂದ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ಸಹ ಕಾರ್ಯದರ್ಶಿ ಹುದ್ದೆಗೆ ನಿಮೀಕರಿಸಬೇಕಾಗುತ್ತದೆ. 

ಮೇಲೆ ಕ್ರಮಸಂಖ್ಯೆ ( 4) ರಲ್ಲಿ ಓದಲಾದ ಅನಧೀಕೃತ ಟಿಪ್ಪಣಿಯಲ್ಲಿ ಲೋಕೋಪಯೋಗಿ ಇಲಾಖೆಯು ಸಹ ಕಾರ್ಯದರ್ಶಿ ಹುದ್ದೆಯನ್ನು ಈ 
ಕೆಳಕಂಡ ಪೂರಕ ಹುದ್ದೆಗಳೊಂದಿಗೆ ದಿನಾಂಕ: 04 - 07 -2008 ರಿಂದ ಇಲ್ಲಿಯವರೆಗೆ ಮುಂದುವರೆಸುವಂತೆ ಹಾಗೂ ಮುಂದಿನ 03 ವರ್ಷಗಳ ಅವಧಿಗೆ 
ವಿಸ್ತರಿಸುವಂತೆ ಕೋರಿರುತ್ತಾರೆ. 


ಕ್ರ. ಸಂ . 


ಹುದ್ದೆಗಳ ಸಂಖ್ಯೆ 


ಹುದ್ದೆಯ ಪದನಾಮ 
ಸಹ ಕಾರ್ಯದರ್ಶಿ 


01 


02 ಅಧೀನ ಕಾರ್ಯದರ್ಶಿ 
03 | ಸಹಾಯಕ ಇಂಜಿನಿಯರ್ 
04 | ಕಿರಿಯ ಇಂಜಿನಿಯರ್ 
- 05 | ಕಿರಿಯ ಸಹಾಯಕ/ ದ್ವಿತೀಯ ದರ್ಜೆ ಸಹಾಯಕ 
- 06 | ಬೆರಳಚ್ಚುಗಾರರು 
07 | ದಲಾಯತ್ 

- ಒಟ್ಟು 


14 


ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 476 ಸಉಸೇ 2014 ಬೆಂಗಳೂರು, ದಿನಾಂಕ: 07 - 05 - 2015 . 


ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ ಇಲಾಖೆಯಲ್ಲಿ ದಿನಾಂಕ: 04 - 07 -2008ರಿಂದ ಅನ್ವಯವಾಗುವಂತೆ ಸಹ 
ಕಾರ್ಯದರ್ಶಿ ಹುದ್ದೆಯನ್ನು ಹಾಗೂ ದಿನಾಂಕ: 05 - 09 - 2009ರಿಂದ ಪೂರ್ವಾನ್ವಯವಾಗುವಂತೆ ಉನ್ನತೀಕರಿಸಲಾದ ಅಪರ ಕಾರ್ಯದರ್ಶಿ ಹುದ್ದೆಯನ್ನು 
ಪೂರಕ ಹುದ್ದೆಗಳೊಂದಿಗೆ ದಿನಾಂಕ: 04 - 07 - 2008 ರಿಂದ ದಿನಾಂಕ: 31 - 03 - 2015ರವರೆಗೆ ಮುಂದುವರೆಸಲು ಘಟನೋತ್ತರ ಅನುಮತಿ ನೀಡಿದೆ. 
ಮುಂದುವರೆದು ದಿನಾಂಕ: 01 -04 -2015ರಿಂದ ಅಪರ ಕಾರ್ಯದರ್ಶಿ ಹುದ್ದೆಯನ್ನು ಸಹ ಕಾರ್ಯದರ್ಶಿ ಹುದ್ದೆಗೆ ನಿಮೀಕರಿಸಿ, ದಿನಾಂಕ: 01 -04 - 2015 
ರಿಂದ 31 - 03 - 2016ರವರೆಗೆ ಸಹ ಕಾರ್ಯದರ್ಶಿ ಹುದ್ದೆಯನ್ನು ಈ ಕೆಳಕಂಡ ಪೂರಕ ಹುದ್ದೆಗಳೊಂದಿಗೆ ಮುಂದುವರೆಸಲು ಅನುಮತಿ ನೀಡಿದೆ. 


ಕ್ರಸಂ. 


ಹುದ್ದೆಗಳ ಸಂಖ್ಯೆ 

01 


ಹುದ್ದೆಯ ಪದನಾಮ 
- 01 | ಸಹ ಕಾರ್ಯದರ್ಶಿ 
02 ಅಧೀನ ಕಾರ್ಯದರ್ಶಿ ( ಇಎಪಿ) 
03 ಸಹಾಯಕ ಇಂಜಿನಿಯರ್ 


04 


04 


ಕಿರಿಯ ಇಂಜಿನಿಯರ್ 


02 


05 | 


02 


06 


ಕಿರಿಯ ಸಹಾಯಕ/ ದ್ವಿತೀಯ ದರ್ಜೆ ಸಹಾಯಕ 
ಬೆರಳಚ್ಚುಗಾರರು 
ದಲಾಯತ್ 


02 
02 


07 


- 


ಒಟ್ಟು 


14 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 52 ಆಕೋ - 2 /2015 , ದಿನಾಂಕ: 29 - 04 - 2015ರ ಸಹಮತಿಯ ಮೇರೆಗೆ ಹಾಗೂ 
ಸರ್ಕಾರದ ಆದೇಶ ಸಂಖ್ಯೆ:ಎಫ್. ಡಿ . 01 ಟಿ.ಎಫ್. ಪಿ 96 , ದಿನಾಂಕ : 10 - 07 - 1996ರಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


PR-307 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ | 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ.(ಸೇವೆಗಳು - 6) 


2010 


2033 


Sub : 


FOT837O ts , Toomad , Woe , 20 , 9003 

HOME SECRETARIAT 
Victim Compensation Scheme, 2011 – revision of quantum of compensation to Acid attack 
Victims. 
1) Notification No.HD 1 PCB 2011 dated : 22-02- 2012 and 19-09 -2013. 
2) Hon ble Supreme Court of India Writ Petition (Crl) 129/ 2006 Judgement dated: 18 -07-2013. 


Read 


: 


Preamble : 


SI. 


Government vide in the Notification read above ( 1) formulated and revised a scheme in co -ordination with the Government of 
India for providing compensation to the victims or his /her dependents who have suffered loss or injury as a result of the crime and who 
require rehabilitation . In the Hon ble Supreme Court of India in its order dated : 18 -07 -2013 read (2) above the Hon ble Supreme Court of 
India has given directions to all the concerned States/UTs that the Acik Attack victims shall be paid compensation of at least Rs.3 .00 
Lakhs as the after care and rehabilitation cost. Now the government has felt that there is a need to revise the quantum of compensation 
provide to Acid attack Victims thereon . 

SCHEDULE 
Particulars of Loss or Injury due to crime Compensation to be paid 
No . 

Loss of Life 
a ) 40 Years of age or below 

Rs. 3 . 00 lacs to the next of Kin 
b ) 40 Years to 60 years 

Rs . 2 .00 lacs to the next of Kin 
c ) 60 Years and above 

Rs. 1 .00 lac to the next of Kin 
Note :- In case of death of a victim , expenses incurred for actualmedical treatment before 
death , upto a maximum of Rs. 25 ,000 /- and a maximum of Rs.20 ,000 /- may be given as 

funeral expenses , to the next kin of the victim in case of victim s death . 
2 Loss of any limb of part of body resulting 80 % or Rs. 3 .00 lacs 

above handicap due to any crime including Acid 
Attack 
Loss of any limb of part of body resulting 40 % & Rs. 2 .00 lacs 
below 80 % handicap due to any crime including Acid 
Attack 
Loss of any limb of part of body resulting below 40 % Rs. 1.00 lacs 
handicap due to any crime including Acid Attack 
Rape of Minor 

Rs . 3 . 00 lacs 
Rape other than minor 

Rs. 1.5 lacs 


7 


Rs.50.000 / 


(a ) Rehabiliation necessitated due to damage to 

house etc . 80 % ormore 


Rs.25, 000 / 


(b ) Rehabiliation necessitated due to damage to 

house etc. less than 80 % 


Grievous injuries other than the injuries mentioned Rs. 20 , 000 / 
above 
Women and Child victims in cases like human 

Rs. 1 .00 lac 
trafficking, who themselves or their dependents have 

suffered separation , dislocation and disturbance 
Hence this order. 

Government Order No: HD 1 PCB 2011, Bengaluru , dated : 31-03 -2015 
Government is pleased to substitute and revised the schedule mentioned in the Notification dated : 19 -09-2013 read above , 

with the following modified schedule . 

SCHEDULE 


No . 


Particulars of Loss or Injury due to crime 


Compensation to be paid 


Loss of Life 
a ) 40 Years of age or below 


Rs. 3 .00 lacs to the next of Kin 


೭೧೬ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ , ಜುಲೈ ೩೦, ೨೦೧೫ 


ಭಾಗ ೧ 


b ) 40 Years to 60 years 


Rs. 2.00 lacs to the next of Kin. 


c ) 60 Years and above 

Rs. 1 .00 lac to the next of Kin 
Note :- In case of death of a victim , expenses incurred for actual medical treatment, before death , upto a 
maximum of Rs. 25 ,000 /- and a maximum of Rs.20 ,000 /- may be given as funeral expenses, to the next kin 
of the victim in case of victim s death . 


Rs. 3. 00 lacs 


Loss of any limb of part of body resulting 80 % or above handicap 
due to any crime excluding Acid Attack 


6 
7 


. 
. 


Loss of any limb or part or body resulting 40 % & below 80 % Rs. 2 . 00 lacs 
handicap due to any crime excluding Acid Attack 
Loss of any limb or part ofbody resulting below 40 % handicap Rs. 1 . 00 lacs 
due to any crime excluding Acid Attack 
Acid Attack (Loss of life /Injured ) 

Rs. 3 . 00 lacs 
Rape ofminor 

Rs. 3 . 00 lacs 
Rape other than minor 

Rs. 1.5 lacs 
8 | a) Rehabiliation necessitated due to damage to house etc. 80 % | Rs . 50 , 000/ 

or more 
b) Rehabiliation necessitated due to damage to house etc . less | Rs.25, 000/ 

than 80 % 
Grievous injuries other than the injuries mentioned above 

Rs. 20, 000 / 
Women and Child victims in cases like human trafficking , who Rs . 1 . 00 lac 
themselves of their dependents have suffered separation , 

dislocation and disturbance 
The above revised compensation shall come into immediate effect. 
The other conditions prescribed in the victim compensation scheme, 2011 shall continue to be in effect. 
The Government Order, has been issued as concurred by the Finance Department vide No . FD 215 Exp - 11: 2015 , dated : 30 


03- 2015 . 


PR- 303 
S . C - 200 


By Order and in the name of the Governor of Karnataka 

D . SUGUNA 
Under Secretary to Government 

Home Department ( Crimes ) 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ವಿವಿಧ ವೃಂದದ ಹೊಸ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 57 ಎಸ್‌ಆರ್‌ಡಿ 95 , ದಿನಾಂಕ: 10 - 03 -1999 . 

2 . ಸರ್ಕಾರದ ಪತ್ರ ಸಂಖ್ಯೆ: ವಾಕ್ಕೆ 42 ಜಕೈಯೋ 2007 ದಿನಾಂಕ: 05 - 07 - 2007 . 
3. ಸರ್ಕಾರದ ಪತ್ರ ಸಂಖ್ಯೆ: ವಾಕೈ 86 ಜಕೈಇ 2007 ದಿನಾಂಕ: 27 - 06 -2008. 
4. ಸರ್ಕಾರದ ಪತ್ರ ಸಂಖ್ಯೆ: ವಾಕ್ಕೆ 47 ಜಕೈಯೋ 2009 ದಿನಾಂಕ: 04 - 06 - 2010. 

ಸರ್ಕಾರದ ಪತ್ರ ಸಂಖ್ಯೆ: ವಾಕ್ಕೆ 37 ಜಕೈಯೋ 2010 ದಿನಾಂಕ : 04 - 09 - 2010 . 
6. ಸರ್ಕಾರದ ಪತ್ರ ಸಂಖ್ಯೆ: ವಾಕ್ಕೆ 33 ಜಕೈಸೇ 2011 ದಿನಾಂಕ: 01 -08-2013 . 
7. ಸರ್ಕಾರದ ಪತ್ರ ಸಂಖ್ಯೆ: ವಾಕ್ಕೆ 44 ಜಕೈಯೋ 2012 ದಿನಾಂಕ : 31 - 10 - 2013 . 
8. ಸರ್ಕಾರದ ಪತ್ರ ಸಂಖ್ಯೆ: ವಾಕೈ 83 ಜಕೈಯೋ 2013 ದಿನಾಂಕ: 05- 10 - 2013. 
9. ಸರ್ಕಾರದ ಪತ್ರ ಸಂಖ್ಯೆ: ವಾಕ್ಕೆ 52 ಜಕೈಯೋ 2013 ದಿನಾಂಕ: 25 -10 - 2013 . 
10 . ಜವಳಿ ಅಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ:ಕೈಜಇ/ ಆ/ಸಿ /ಜವಳಿ ನೀತಿ/ 2013 -14 ದಿನಾಂಕ : 19 -12 -2013. 
11 . ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 79 ಜಕೈಸೇ 2013 ದಿನಾಂಕ: 28- 10 - 2014. 

12 . ಜವಳಿ ಅಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ :ಕೈಜಇ/ ಆ / ಸಿ1/ ಪುನಃಸ/ 19 / 2014 - 15 ದಿನಾಂಕ: 18 - 11 - 2014 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರನ್ವಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ 1992 -93ನೇ ಸಾಲಿನಿಂದ 
ಪ್ರತ್ಯೇಕಗೊಂಡು, ಸ್ವತಂತ್ರ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿದೆ, ರಾಜ್ಯದಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ವಿವಿಧ ವಲಯಗಳಿಗೆ ಹಾಗೂ ನೇಕಾರರಿಗೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೦, ೨೦೧೫ 


೭೧೭ 


ನೆರವಾಗಲು ಜಿಲ್ಲಾ ವಲಯ, ರಾಜ್ಯ ವಲಯ ಮತ್ತು ಕೇಂದ್ರ ವಲಯದ ಯೋಜನೆಗಳನ್ನು ಸರ್ವತೋಮುಖ ಅಭಿವೃದ್ಧಿಗಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. 
ಜವಳಿ ಇಲಾಖೆಗೆ ಒಟ್ಟು 195 ಹುದ್ದೆಗಳು ಮಂಜೂರಾಗಿದ್ದು , 2000 - 2001ನೇ ಸಾಲಿನಲ್ಲಿ ಸರ್ಕಾರದ ಆದೇಶದಂತೆ ಶೇ .5ರಷ್ಟು ಮತ್ತು 2007 - 08ನೇ 
ಸಾಲಿನಲ್ಲಿ ಹಾಲಿಯಿರುವ ಹುದ್ದೆಗಳ ಶೇ .80ರಷ್ಟು ಹುದ್ದೆಗಳನ್ನು ರದ್ದುಗೊಳಿಸಿ, 171 ಹುದ್ದೆಗಳು ಮಾತ್ರ ಇಲಾಖೆಯಲ್ಲಿ ಲಭ್ಯವಿರುತ್ತದೆ. 

ಮೇಲೆ ಓದಲಾದ (2) ರನ್ವಯ , ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ 56 ಹೊಸ ವಿವಿಧ ವೃಂದದ ಹುದ್ದೆಗಳನ್ನು ಸೃಜಿಸಲು ಸರ್ಕಾರವು ಅನುಮತಿ 
ನೀಡಿದೆ ಓದಲಾದ 3 ಮತ್ತು 5 ರನ್ವಯ ಹೊಸದಾಗಿ ರಚಿಸಲಾಗಿರುವ ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೈಮಗ್ಗ ಮತ್ತು ಜವಳಿ 
ಇಲಾಖೆಯ ಜಿಲ್ಲಾ ಕಛೇರಿ ಸ್ಥಾಪಿಸಲು ಅಧಿಕಾರಿ / ಸಿಬ್ಬಂದಿಗಳ 10 ಹುದ್ದೆಗಳನ್ನು ಸೃಜಿಸಿ, ಇಲಾಖೆಗೆ ಒಟ್ಟು 237 ಹುದ್ದೆಗಳನ್ನು ಮಂಜೂರು ಮಾಡಲಾಗಿದ್ದು, 
ಈ ಹುದ್ದೆಗಳು ಹಾಲಿ ಚಾಲ್ತಿಯಲ್ಲಿರುತ್ತದೆ. 

ಓದಲಾದ( 6) ರನ್ವಯ ಇಲಾಖೆಯ 4 ಉಪನಿರ್ದೇಶಕರ ಹುದ್ದೆಗಳನ್ನು ವಿಭಾಗ/ ವಲಯ ಮಟ್ಟದ ಜಂಟಿ ನಿರ್ದೇಶಕರ ಹುದ್ದೆಗಳಾಗಿ 
ಉನ್ನತೀಕರಿಸಲಾಗಿದೆ. ಹಾಗೂ ಓದಲಾದ (9) ರನ್ವಯ 6 ಉಪನಿರ್ದೇಶಕರುಗಳಿಗೆ ಜಂಟಿ ನಿರ್ದೇಶಕರ ಹುದ್ದೆಗೆ ತ 
ವಲಯಮಟ್ಟದ ಜಂಟಿ ನಿರ್ದೇಶಕರ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ರಾಜ್ಯದಲ್ಲಿ ಇಲ್ಲಿಯವರೆಗೂ ಜಾರಿಗೊಳಿಸಿದ ಸುವರ್ಣ ವಸ್ತ್ರ ನೀತಿ 2008 - 13 ಅವಧಿಯಲ್ಲಿ ರೂ .10 ,000 ಕೋಟಿ ಬಂಡವಾಳ ಆಕರ್ಷಣೆ, 
5 ಲಕ್ಷ ಉದ್ಯೋಗ ಸೃಷ್ಟಿ ಗುರಿಹೊಂದಲಾಗಿದ್ದು, ರೂ . 5280.00 ಕೋಟಿ ಬಂಡವಾಳ ಹಾಗೂ 2.6 ಲಕ್ಷ ಉದ್ಯೋಗ ಸೃಷ್ಟಿಯಾಗಿರುತ್ತದೆ. ಓದಲಾದ ( 7) ರ 
ಆದೇಶದನ್ವಯ, ರಾಜ್ಯದಲ್ಲಿ ಜವಳಿ ಕ್ಷೇತ್ರದ ಸಮಗ್ರ ಅಭಿವೃದ್ದಿಗಾಗಿ ನೂತನ ಜವಳಿ ನೀತಿ 2013 - 18 ಅನ್ನು 5 ವರ್ಷಗಳ ಅವಧಿಗೆ ರೂ .1,000.00 ಕೋಟಿ 
ಅನುದಾನದಲ್ಲಿ ಜಾರಿಗೆ ತರಲಾಗಿದೆ. ಉದ್ದೇಶಿತ ಜವಳಿ ನೀತಿಯು ಮುಂದಿನ 5 ವರ್ಷಗಳಲ್ಲಿ ಜವಳಿ ಕ್ಷೇತ್ರದಲ್ಲಿ ರೂ .10.000.00 ಕೋಟಿ ಬಂಡವಾಳ 
ಆಕರ್ಷಣೆ ಹಾಗೂ 5 ಲಕ್ಷ ಹೊಸ ಉದ್ಯೋಗ ಸೃಜನೆಯನ್ನು ಹಾಗೂ ರಾಜ್ಯದಲ್ಲಿರುವ 145 ಕೌಶಲ್ಯಾಭಿವೃದ್ಧಿ ಕೇಂದ್ರಗಳಲ್ಲಿ ಜವಳಿ ಚಟುವಟಿಕೆಗಳ 
ತರಬೇತಿಗಳ ಮೂಲಕ ಹಾಗೂ ರೂ .10 . 00 ಕೋಟಿಅನುದಾನದಲ್ಲಿ ಜವಳಿ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಯ ಗುರಿ ಹೊಂದಿದೆ. 

ಓದಲಾದ ( 8) ರ ಆದೇಶದನ್ವಯ, 2013 - 14ನೇ ಸಾಲಿನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 1000 ಎಕರೆ ವಿಸ್ತೀರ್ಣದಲ್ಲಿ ಅಂದಾಜು ರೂ .5 ,000 ಕೋಟಿ 
ಬಂಡವಾಳ ಹೂಡಿಕೆಯಲ್ಲಿ ಅಂತರ ರಾಷ್ಟ್ರೀಯ ಗುಣಮಟ್ಟದ ಜವಳಿ ಪಾರ್ಕ್ ಸ್ಥಾಪಿಸಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಇದಲ್ಲದೆ, 
ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪನೆಗೊಳ್ಳುತ್ತಿರುವ ಜವಳಿ ಪಾರ್ಕ್ ಮುಂದಿನ 18 ತಿಂಗಳುಗಳಲ್ಲಿ ಕಾರ್ಯಾರಂಭ ಮಾಡಲಿದೆ. ಇದರಿಂದಾಗಿ, 10,000 
ಸ್ಥಳೀಯರಿಗೆ ಉದ್ಯೋಗವಕಾಶ ಒದಗಲಿದೆ. 

ಜವಳಿ ಇಲಾಖೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಅನುಷ್ಠಾನಗೊಳಿಸಲಾಗುತ್ತಿರುವ ಅಭಿವೃದ್ಧಿಪರ ಯೋಜನೆಗಳು ಹೆಚ್ಚಾಗುತ್ತಿರುವುದರಿಂದ 
ಹಾಲಿಯಿರುವ ಮಾನವಸಂಪನ್ಮೂಲದಿಂದ ಎಲ್ಲಾ ಯೋಜನೆಗಳನ್ನು ಸಕಾಲದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಸಾಧ್ಯವಾಗುವುದರಿಂದ 
ಇನ್ನೂ ಹೆಚ್ಚಿನ ಪ್ರಮಾಣದ ಹುದ್ದೆಗಳನ್ನು ಸೃಜಿಸುವುದು ಹಾಗೂ ಹಾಲಿ ಇಲಾಖೆಯನ್ನು ಪುನರ್‌ಸಂಘಟನೆ ಮಾಡುವುದು ಅನಿವಾರ್ಯ ಹಾಗೂ ಪ್ರಸಕ್ತ 
ಕಾಲಕ್ಕೆ ಆಧುನೀಕರಿಸುವುದು ಅವಶ್ಯವಿರುತ್ತದೆ. 

ನೂತನ ಜವಳಿ ನೀತಿ 2013 - 18ನ್ನು 5 ವರ್ಷಗಳ ಅವಧಿಗೆ ರೂ . 1,000 ಕೋಟಿ ಅನುದಾನದಲ್ಲಿ ಜಾರಿಗೆ ತಂದಿರುವುದರಿಂದ ಹಾಗೂ ಜವಳಿ 
ಇಲಾಖೆಯು ಅಭಿವೃದ್ಧಿ ಪಥದಲ್ಲಿ ಬೆಳೆಯುತ್ತಿರುವುದರಿಂದ ಜಿಲ್ಲಾ ಮಟ್ಟದ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಮತ್ತು 
ಇತರೆ ಇಲಾಖೆಗಳೊಡನೆ ಸಮನ್ವಯ ಸಾಧಿಸಲು ಪ್ರತಿ ತಾಲ್ಲೂಕಿಗೆ ಇಲಾಖೆಯ ಪ್ರತಿನಿಧಿಯಾಗಿ ತಾಂತ್ರಿಕ ವರ್ಗದಿಂದ ಜವಳಿ ತನಿಖಾಧಿಕಾರಿ/ ಜವಳಿ 
ಪ್ರವರ್ಧನಾಧಿಕಾರಿ ಹುದ್ದೆಗಳನ್ನು ಸೃಜಿಸಿ ಹಾಲಿ ಯೋಜನೆಗಳನ್ನು ಹೆಚ್ಚು ಗುಣಾತ್ಮಕವಾಗಿ, ಪರಿಣಾಮಕಾರಿಯಾಗಿ ಹಾಗೂ ಕ್ಷೇತ್ರಮಟ್ಟದ ನೇಕಾರರಿಗೆ 
ತಲುಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಅಲ್ಲದೇ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಹಾಲಿ 4 ಜಿಲ್ಲೆಗಳಲ್ಲಿ ಜ 
ಉಪನಿರ್ದೇಶಕರು ಮತ್ತು 17 ಜಿಲ್ಲೆಗಳಲ್ಲಿ ಸಹಾಯಕ ನಿರ್ದೇಶಕರು ಜಿಲ್ಲಾಮಟ್ಟದ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು , 4 ವಲಯ /ವಿಭಾಗ ಮಟ್ಟದ 
ಜಂಟಿ ನಿರ್ದೇಶಕರ ಕಛೇರಿಗಳನ್ನು ಸೃಜಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಉಪ ನಿರ್ದೇಶಕರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ (5 ಜಿಲ್ಲೆಗಳನ್ನು ಹೊರತುಪಡಿಸಿ) 
ಕಾರ್ಯ ನಿರ್ವಹಿಸಲು ಉದ್ದೇಶಿಸಲಾಗಿದೆ 

ಇದರಿಂದ ಕೇಂದ್ರ ಹಾಗೂ ರಾಜ್ಯದ ಇತರೆ ಇಲಾಖೆ/ ನಿಗಮಗಳಲ್ಲಿ ಸಮನ್ವಯ ಸಾಧಿಸಲು ಅನುಕೂಲವಾಗುತ್ತದೆ ಹಾಗೂ ಹಾಲಿ ಕೇಂದ್ರ 
ಕಛೇರಿಯ 2 ಜಂಟಿ ನಿರ್ದೇಶಕರ ಹುದ್ದೆಗಳನ್ನು ಅಧಿಕ ನಿರ್ದೇಶಕರ ಹುದ್ದೆಗೆ ಉನ್ನತೀಕರಿಸಲು ಪ್ರಸ್ತಾಪಿಸಲಾಗಿದೆ. 

ಇತ್ತೀಚಿನ ಹೈದರಬಾದ್ -ಕರ್ನಾಟಕ ಭಾಗದ ಸಂವಿಧಾನದ 371 ( ಜೆ) ಅವಕಾಶಗಳನ್ನು ಈ ಪುನರ್ ಸಂಘಟನಾ ಪ್ರಸ್ತಾವನೆಯಲ್ಲಿ 
ಅಳವಡಿಸಿಕೊಂಡು ಅದರನ್ವಯ 6 ಜಿಲ್ಲೆಗಳ ಸೇರ್ಪಡೆಯೊಂದಿಗೆ ವಿಭಾಗೀಯ ಜಂಟಿ ನಿರ್ದೇಶಕರ ಕಛೇರಿಯನ್ನು ಒಳಗೊಂಡಿರುತ್ತದೆ. 

ಜವಳಿ ಇಲಾಖೆಯಲ್ಲಿ ಹಾಲಿ ಇರುವ ಕೇಂದ್ರ ಕಛೇರಿಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿ / ಸಿಬ್ಬಂದಿಗಳ ಮಾದರಿಯನ್ನು ಕಾರ್ಯಕ್ಷೇತ್ರಕ್ಕೆ 
ಅನುಗುಣವಾಗಿ ಈ ಕೆಳಗಿನಂತೆ ಪರಿಷ್ಕರಿಸಿ ಇಲಾಖೆಯ ಪುನರ್ ಸಂಘಟನೆಗೆ ಪ್ರಸ್ತಾಪಿಸಲಾಗಿದೆ. 

| ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಕೇಂದ್ರ ಕಛೇರಿಯ ಅಧಿಕಾರಿ/ ಸಿಬ್ಬಂದಿ ವರ್ಗದವರ ವಿನ್ಯಾಸ 76 ಹುದ್ದೆಗಳು 


2 


. 


4 ವಲಯ / ವಿಭಾಗ ಮಟ್ಟದ ಜಂಟಿ ನಿರ್ದೇಶಕರ ಕಛೇರಿಗಳ ವಿನ್ಯಾಸ ( ಹೈದರಾಬಾದ್ - ಕರ್ನಾಟಕ | 6 X 4 = 24 
ವಲಯವು ಒಳಗೊಂಡಿದೆ) 

ಹುದ್ದೆಗಳು 
3 | 2 ಜಿಲ್ಲೆಗಳ ಉಪನಿರ್ದೇಶಕರ ಕಛೇರಿಯ ವಿನ್ಯಾಸ - 1 ( ಬೆಳಗಾವಿ, ಬಾಗಲಕೋಟೆ) 

2 X 12 = 24 

ಹುದ್ದೆಗಳು 
9 ಜಿಲ್ಲೆಗಳ ಉಪನಿರ್ದೇಶಕರ ಕಛೇರಿಯ ವಿನ್ಯಾಸ- 2 ( ಕಲಬುರಗಿ, ಹಾವೇರಿ ಬಳ್ಳಾರಿ, ಚಿಕ್ಕಬಳ್ಳಾಪುರ , 9 X 10= 90 
ಚಿತ್ರದುರ್ಗ , ದಾವಣಗೆರೆ, ಬೆಂಗಳೂರು( ಗ್ರಾ ), ತುಮಕೂರು, ಗದಗ) 

ಹುದ್ದೆಗಳು 


೭೧೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೩೦, ೨೦೧೫ 


ಭಾಗ ೧ 


8 ಜಿಲ್ಲೆಗಳ ಉಪನಿರ್ದೇಶಕರ ಕಛೇರಿಯ ವಿನ್ಯಾಸ -3 ( ಮಂಡ್ಯ , ಧಾರವಾಡ, ಕೋಲಾರ , ಬೆಂಗಳೂರು | 8 X 7 = 56 
( ನ), ಚಾಮರಾಜನಗರ, ಕೊಪ್ಪಳ , ಮೈಸೂರು, ಶಿವಮೊಗ್ಗ) 

ಹುದ್ದೆಗಳು 
11 ಜಿಲ್ಲೆಗಳ ಸಹಾಯಕ ನಿರ್ದೇಶಕರ ಕಛೇರಿಯ ವಿನ್ಯಾಸ- 4 (ರಾಯಚೂರು, ಬೀದರ್, ವಿಜಯಪುರ, | 11 X 5 = 55 
ಹಾಸನ, ಕೊಡಗು, ಉಡುಪಿ , ಯಾದಗಿರಿ , ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ರಾಮನಗರ , ಚಿಕ್ಕಮಗಳೂರು) | ಹುದ್ದೆಗಳು 
ಒಟ್ಟು ಹುದ್ದೆಗಳು 

- 331 ಹುದ್ದೆಗಳು 
ಸಂಕಲನಗೊಳಿಸಬಹುದಾದ ಹುದ್ದೆಗಳು 

12 ಹುದ್ದೆಗಳು 
ಒಟ್ಟು ಹುದ್ದೆಗಳು 

343 ಹುದ್ದೆಗಳು 
ಮೇಲ್ಕಂಡ ಹಿನ್ನೆಲೆಯಲ್ಲಿ, ಓದಲಾದ (10) ರನ್ವಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯನ್ನು ಪ್ರಸ್ತುತ ಬದಲಾದ ಸನ್ನಿವೇಶಗಳು ಹಾಗೂ ವಿವಿಧ 
ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಇಲಾಖೆಯ ಪುನರ್ ಸಂಘಟನಾ ಪ್ರಸ್ತಾವನೆಯನ್ನು 
ಅನುಮೋದಿಸಿ, 94 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿ, ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಜವಳಿ ಅಭಿವೃದ್ಧಿ ಆಯುಕ್ತರು ಸರ್ಕಾರವನ್ನು ಕೋರಿರುತ್ತಾರೆ . 

ಜವಳಿ ಅಭಿವೃದ್ಧಿ ಆಯುಕ್ತರು ಕೋರಿರುವಂತೆ ಓದಲಾದ (11) ರ ಸರ್ಕಾರದ ಆದೇಶದನ್ವಯ, ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಹಾಲಿ 
ಮಂಜೂರಾಗಿರುವ 237 ಹುದ್ದೆಗಳೊಂದಿಗೆ ಹೆಚ್ಚುವರಿಯಾಗಿ 58 ಹುದ್ದೆಗಳನ್ನು ಮಂಜೂರು ಮಾಡಲಾಗಿತ್ತು. 

ಓದಲಾದ ( 12 ) ರ ಜವಳಿ ಅಭಿವೃದ್ಧಿ ಆಯುಕ್ತರ ಪತ್ರದಲ್ಲಿ, ಸದರಿ ಆದೇಶದ ಅನುಬಂಧ- 1,2 ಮತ್ತು 3 ಹಾಗೂ ಘೋಷ್ಟಾರೆ ( extract) ಅನ್ನು 
ಪರಿಶೀಲಿಸಲಾಗಿ, ಇಲಾಖೆಗೆ ಹೆಚ್ಚುವರಿಯಾಗಿ ಕೇವಲ 50 ಹುದ್ದೆಗಳನ್ನು ಮಾತ್ರ ಮಂಜೂರು ಮಾಡಿದ್ದು, 8 ಹುದ್ದೆಗಳನ್ನು ವ್ಯತ್ಯಾಸವಾಗಿರುತ್ತದೆ. ಆದ್ದರಿಂದ, 
ಆದೇಶದ ಪುಟ ಸಂಖ್ಯೆ :5ರಲ್ಲಿರುವ ಘೋಷ್ಟಾರೆ ( extract) ಹಾಗೂ ವಿನ್ಯಾಸ -3ರ ಘೋಷ್ಟಾರೆ( extract) ಯನ್ನು ಪರಿಷ್ಕರಿಸುವಂತೆ ಕೋರಿರುತ್ತಾರೆ. 

ಜವಳಿ ಅಭಿವೃದ್ಧಿ ಆಯುಕ್ತರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಓದಲಾದ (11) ರ ಸರ್ಕಾರದ ಆದೇಶವನ್ನು ಅನುಬಂಧಗಳ ಸಹಿತ 
ಸಂಪೂರ್ಣವಾಗಿ ಹಿಂಪಡೆದು, ಪರಿಷ್ಕೃತ ಆದೇಶ ಹೊರಡಿಸಲು ಸರ್ಕಾರ ಉದ್ದೇಶಿಸಿದೆ. ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 79 ಜಕೈಸೇ 2013 ಬೆಂಗಳೂರು ದಿನಾಂಕ: 28 - 04 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 79 ಜಕೈಸೇ 2017 ದಿನಾಂಕ:28- 10 - 2014ಅನ್ನು 
ಅನುಬಂಧಗಳ ಸಹಿತ ಸಂಪೂರ್ಣವಾಗಿ ಹಿಂಪಡೆದು, ಕೈಮಗ್ಗ ಮತ್ತು ಜವಳಿ ಇಲಾಖೆಯನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ, ಪುನರ್ ಸಂಘಟಿಸಿ 
ಪರಿಷ್ಕತ ಆದೇಶ ಹೊರಡಿಸಿದೆ. 
- 2, ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಸಂಬಂಧಿಸಿದಂತೆ , ಕೇಂದ್ರ ಕಛೇರಿ ಹಾಗೂ ವಿವಿಧ ಜಿಲ್ಲಾವಾರು ಮಂಜೂರಾದ ಹುದ್ದೆಗಳನ್ನು 
ಪುನರ್‌ಸಂಘಟನೆಗೊಳಿಸಿದ್ದು, ಹಾಲಿ ಇರುವ 237 ಮಂಜೂರಾದ ಹುದ್ದೆಗಳನ್ನೊಳಗೊಂಡಂತೆ ವಿವಿಧ ರಾಜ್ಯ /ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೆಚ್ಚು 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಒಟ್ಟಾರೆಯಾಗಿ 35 ಕಛೇರಿಗಳಿಗೆ ಸಂಬಂಧಿಸಿದಂತೆ ಅನುಬಂಧ-1, 2 ಮತ್ತು 3 ರಲ್ಲಿರುವಂತೆ ನೂತನವಾಗಿ 50 
ಹುದ್ದೆಗಳನ್ನು ಮಂಜೂರು ಮಾಡಿ ಆದೇಶಿಸಿದೆ. 

3 . ಹಾಲಿ ಇರುವ ಹುದ್ದೆ ಮತ್ತು ಹೊಸದಾಗಿ ಮಂಜೂರು ಮಾಡುವ 50 ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿವೆ: 
Type of Office | No. of | Existing | Posts shifting New Total posts Service Contract Total 
Offices Posts from (-)/shifting creation sanction -ed w /o creation of Staff 
to ( +) of posts 

posts * * 
Head Office 

- 76 - 12 62 

62 


- 2 


Regional Office 


4 


| 


+ 12 


+ 4 


4 


24 


District Office 


+ 48 


211 


of which Grade -1. 


+ 13 


28 


of which Grade -2 


+ 18 


72 


of which Grade - 3 


+ 11 


56 


1] 


+ 6 


55 


of which Grade -4 | 
Grad Total: 


35 


237 


+ 50 


287 


297 


Out of 287 sanctioned posts , 48 posts are to be filled through service contractbasis by keeping the posts vacant as indicated 

in Annexure - 1, 2 & 3 . 
• There is no need to create theese posts at Regional Office and District Offices . Services for these could be availed through 

Service Contractbasis following KTPP Act. 
3. ಹೊಸದಾಗಿ ಸೃಜಿಸಲಾಗಿರುವ ಈ 50 ಹುದ್ದೆಗಳನ್ನು ಜವಳಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ಅನುಸಾರ ಭರ್ತಿ ಮಾಡತಕ್ಕದ್ದು. 

4. ಜಂಟಿ ನಿರ್ದೇಶಕರು/ಉಪನಿರ್ದೇಶಕರು/ಸಹಾಯಕ ನಿರ್ದೇಶಕರ 12 ಎಕ್ಸ್ ಕೇಡರ್ ಹುದ್ದೆಗಳನ್ನು ಪುನರ್ ಸಂಘಟನಾ ಹುದ್ದೆಗಳಾಗಿ 
ಪರಿಗಣಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


೭೧೯ 


(વા 


_ 5, ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 407 ವೆಚ್ಚ-1/2014 ದಿನಾಂಕ : 13 - 06 - 2014, ಆಇ 1267 ವೆಚ್ಚ -1/2014 ದಿನಾಂಕ: 
16 - 01 - 2015 ಮತ್ತು ಆಇ 237 ವೆಚ್ಚ -l/2015 ದಿನಾಂಕ: 25 -04 -2015ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ(ಸೇವಾ ನಿಯಮಗಳು) ಯ ಟಿಪ್ಪಣಿ ಸಂಖ್ಯೆ:ಸಿಆಸುಇ 109 ಸೇನಿಡಿ 2014 ದಿನಾಂಕ: 11 -07 - 2014ರಲ್ಲಿ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ ( ಆಸು -ಕಾರ್ಯಾಧ್ಯಯನ) ಯ ಟಿಪ್ಪಣಿ ಸಂಖ್ಯೆ :ಸಿಆಸುಇ 07 ಅಕಾಅ 2014 ದಿನಾಂಕ : 07 -10 - 2014ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ಬೋರಲಿಂಗಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ ( ಜವಳಿ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 79 ಜಕೈಸೇ 2013 ದಿನಾಂಕ: 28 - 04 - 2015ರ ಅನುಬಂಧ - 1 
* ಕೇಂದ್ರ ಕಛೇರಿಯ ಪುನಸ್ಸಂಘಟನೆ 

ಆರ್ಥಿಕ 
ಹಾಲಿ ಆಡಳಿತ ಇಲಾಖೆಯಿಂದ ಇಲಾಖೆಯು 
ಹುದ್ದೆಗಳ / ಪದನಾಮ ಮಂಜೂರಾದ - ಪುನಸ್ಸಂಘಟನೆಗಾಗಿ ಪುನಸ್ಸಂಘಟನೆಗಾಗಿ Remarks 
ಹುದ್ದೆಗಳು ಪ್ರಸ್ತಾಪಿಸಿರುವ ಹುದ್ದೆಗಳು ಅನುಮೋದಿಸಿರುವ 

ಹುದ್ದೆಗಳು 
ಜವಳಿ ಅಭಿವೃದ್ಧಿ ಆಯುಕ್ತರು 
ಅಧಿಕ ನಿರ್ದೇಶಕರು 

- 

2 | 1 
ಜಂಟಿ ನಿರ್ದೇಶಕರು 
ಜವಳಿ ಆಯುಕ್ತರ ಪತ್ರಾಂಕಿತ 
ಸಹಾಯಕರು 
ಸಹಕಾರಿ ಸಂಘಗಳ ಜಂಟಿ 
ನಿಬಂಧಕರು 
ಯೋಜನಾ ನಿರ್ದೇಶಕರು 
ಉಪ ನಿರ್ದೇಶಕರು 

4 | 

4 
ಲೆಕಾಧಿಕಾರಿ | 1 

1 

1 
ಸಹಾಯಕ ನಿರ್ದೇಶಕರು 

4 Post Shifted to 

Regional offices 
ಕಂಪ್ಯೂಟರ್ ಪ್ರೋಗ್ರಾಮರ್ 

outsource 
ಸಹಾಯಕ ಸಾಂಖ್ಯಿಕ ಅಧಿಕಾರಿ 
ಜವಳಿ ಪ್ರವರ್ಧನಾಧಿಕಾರಿ 
ಅಧೀಕ್ಷಕರು 
ಜವಳಿ ತನಿಖಾಧಿಕಾರಿ 
ಸಹಕಾರಿ ಸಂಘಗಳ 
ನೀರೀಕ್ಷಕರು 
ಶೀಘ್ರಲಿಪಿಗಾರರು 

5 

| 
17 ಪ್ರಥಮ ದರ್ಜೆ ಸಹಾಯಕರು 

4 Post Shifted to 

Regional offices 
18 | ದ್ವಿತೀಯ ದರ್ಜೆ ಸಹಾಯಕರು 

4 Post Shifted to 

Regional offices 
| 19 | ಕಂಪ್ಯೂಟರ್ ಆಪರೇಟರ್ | 4 | 4 | 4 

Service Contact basis 
20 | ಬೆರಳಚ್ಚುಗಾರರು 

| 4 | 

3 | 3 

Service Contact basis 
ಗಣತಿದಾರರು /ಸಂಕಲನಕಾರರು 

Service Contact basis 
ವಾಹನ ಚಾಲಕರು 

Service Contact basis 
23 | ಜಮೇದಾರ 

| 1 

1 

1 Service Contact basis 
24 | ಗೂಪ್ - ಡಿ 

| 10 | 

10 

| 10 
ಒಟ್ಟು | 76 

76 

62 | 


8 


. 


9 


| 


| 


2 


16 . 


21 


22 


೭೨ರಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


ಭಾಗ ೧ 


Staff strength ofwhich 

a ) Existing Posts 
b ) Posts Shifted out 

c ) New creation Posts 
Total 
No . ofposts against which service could 
be outsourced 


ಕೆ. ಬೋರಲಿಂಗಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ ( ಜವಳಿ), 

- ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 79 ಜಕೈಸೇ 2017 ದಿನಾಂಕ: 28 - 04 - 2015ರ ಅನುಬಂಧ - 2 

ವಲಯ /ವಿಭಾಗ ಮಟ್ಟದ ಕಛೇರಿ ವಿನ್ಯಾಸ 

ದಕ್ಷಿಣ ವಲಯ / ವಿಭಾಗ: ( ಹೊಸದಾಗಿ ಸೃಜನೆ) 
( ಬೆಂಗಳೂರು ( ಗ್ರಾ ), (ಕೇಂದ್ರ ಸ್ಥಾನ), ಬೆಂಗಳೂರು ( ನಗರ), ಚಿಕ್ಕಬಳ್ಳಾಪುರ,ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಮಡಿಕೇರಿ, 

ಚಾಮರಾಜನಗರ ) 

ಪುನಸ್ಸಂಘಟನೆಗಾಗಿ 

ಹಾಲಿ ಮಂಜೂರಾದ 
ಕ್ರಸಂ. ಹುದ್ದೆಗಳು / ಪದನಾಮ 

ಅನುಮೋದಿತಗೊಂಡ Remarks 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 
ಜಂಟಿ ನಿರ್ದೇಶಕರು 

Existing post 
ಸಹಾಯಕ ನಿರ್ದೇಶಕರು ( ಆಡಳಿತ 

Sthifted from 
ಮತ್ತು ಜಿಲ್ಲಾಪಂಚಾಯತ್ ) 

Head office 
ಪ್ರಥಮ ದರ್ಜೆ ಸಹಾಯಕರು 

Sthifted from 

Head office 
ದ್ವಿತೀಯ ದರ್ಜೆ ಸಹಾಯಕರು 

Out of two 
posts one post 
shifted from 


Head Office 


ಗೂಪ್- ಡಿ 


Service contract 

basis 


ಉತ್ತರ ವಲಯ /ವಿಭಾಗ 
( ಬಳ್ಳಾರಿ (ಕೇಂದ್ರಸ್ಥಾನ), ಕಲಬುರಗಿ , ಬೀದರ್‌, ಯಾದಗಿರಿ , ರಾಯಚೂರು, ಕೊಪ್ಪಳ) 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Remarks 


Existing post 
Sthifted from Head 


ಜಂಟಿ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
( ಆಡಳಿತ ಮತ್ತು ಜಿಲ್ಲಾಪಂಚಾಯತ್ ) 
ಪ್ರಥಮ ದರ್ಜೆ ಸಹಾಯಕರು 


office 


3 


. 


Sthifted from Head 


office 


4 | ದ್ವಿತೀಯ ದರ್ಜೆ ಸಹಾಯಕರು 


Out of two posts 
one post shifted 
from Head Office 


5 


| ಗ್ರೂಪ್- ಡಿ 


Service contract 

basis 


ಒಟ್ಟು 


1 


ಭಾಗ ೧ 


೭೨೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 
ಪಶ್ಚಿಮ ವಲಯ / ವಿಭಾಗ ( ಬೆಳಗಾವಿ (ಕೇಂದ್ರಸ್ಥಾನ), ಬಾಗಲಕೋಟೆ, ಧಾರವಾಡ, ಗದಗ್ , ಹಾವೇರಿ, ಉತ್ತರ ಕನ್ನಡ, ವಿಜಯಪುರ) 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Remarks 


ಜಂಟಿ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
( ಆಡಳಿತ ಮತ್ತು ಜಿಲ್ಲಾಪಂಚಾಯತ್) 
ಪ್ರಥಮ ದರ್ಜೆ ಸಹಾಯಕರು 


Existing post 
Sthifted from 
Head office 


ದ್ವಿತೀಯ ದರ್ಜೆ ಸಹಾಯಕರು 


Sthifted from 
Head office 

Out of two 
posts one post 

shifted from 

Head Office 
Service contract 

basis 


5 | ಗ್ರೂಪ್- ಡಿ 


ಒಟ್ಟು 


6 


ಪೂರ್ವ ವಲಯ / ವಿಭಾಗ ( ತುಮಕೂರು (ಕೇಂದ್ರಸ್ಥಾನ), ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಹಾಸನ) 


ಕ್ರಸಂ. | 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Remarks 


ಜಂಟಿ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
( ಆಡಳಿತ ಮತ್ತು ಜಿಲ್ಲಾಪಂಚಾಯತ್) 


Existing post 
Sthifted from 
Head office 


3 


| 


ಪ್ರಥಮ ದರ್ಜೆ ಸಹಾಯಕರು 


4 


| 


ದ್ವಿತೀಯ ದರ್ಜೆ ಸಹಾಯಕರು 


Sthifted from 
Head office 

Out of two 
posts one post 

shifted from 
Head Office 
Service contract 

basis 


5 | ಗ್ರೂಪ್- ಡಿ 


ಒಟ್ಟು 


6 . 


20 


For 4 Regional Office 
Staff strength of which 
a) No. of Posts 

Existing Posts 

Head Office 

Newly created posts 
b ) Service Contract w /o creation of post 


16 


| 


4 


ಕೆ. ಬೋರಲಿಂಗಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ ( ಜವಳಿ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 79 ಜಕೈಸೇ 2013 ದಿನಾಂಕ: 28 - 04 - 2015ರ ಅನುಬಂಧ - 3 
ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಪುನಸ್ಸಂಘಟನೆ ( ಜಿಲ್ಲಾ ಮಟ್ಟದ ಕಛೇರಿಗಳು) 

ವಿನ್ಯಾಸ - 1 
1) ಬೆಳಗಾವಿ ಜಿಲ್ಲೆ 
ಹಾಲಿ ಮಂಜೂರಾದ 

ಪುನಸ್ಸಂಘಟನೆಗಾಗಿ 
ಹುದ್ದೆಗಳು / ಪದನಾಮ 

ಅನುಮೋದಿತಗೊಂಡ 

Remarks 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 
_ 1 | ಉಪ ನಿರ್ದೇಶಕರು 

New post creation (+ 1) 


ಕ್ರಸಂ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


ಕ್ರಸಂ. 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


Remarks 


ಪುನಸ್ಸಂಘಟನೆಗಾಗಿ. 
ಅನುಮೋದಿತಗೊಂಡ 

ಹುದ್ದೆಗಳ ಸಂಖ್ಯೆ 
- 2 


Addl post creation ( + 1) 
Addl post creation ( + 1 ) 
Addlpost creation (+ 2 ) 


ಸಹಾಯಕ ನಿರ್ದೇಶಕರು 
| ಜವಳಿ ಪ್ರವರ್ಧನಾಧಿಕಾರಿ 
| ಜವಳಿ ತನಿಖಾಧಿಕಾರಿ 

ಪ್ರಥಮ ದರ್ಜೆ ಸಹಾಯಕರು 
| ದ್ವಿತೀಯ ದರ್ಜೆ ಸಹಾಯಕರು 
| ಗೂಪ್- ಡಿ 

ಒಟು 


Addl post creation ( + 2 ) 
Service contract basis 


| 


| | 


7 

| 14 
2 ) ಬಾಗಲಕೋಟೆ ಜಿಲ್ಲೆ 

ಪುನಸ್ಸಂಘಟನೆಗಾಗಿ 
ಹಾಲಿ ಮಂಜೂರಾದ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


Remarks 


- 


2 


3 


. 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
| ಗೂಪ್ - ಡಿ 


Addl post creation (+ 1) 
Addl post creation (+ 1) 
Addl post creation (+ 2) 


Addl post creation ( + 2 ) 
Service Contract basis 


7 


| 


1 


| 


1 
14 


For 2 District Office (Grade- 1): 
Staff strength of which 


No. of Posts 


28 


13 


Existing Posts 

Newly created posts 
No. of Existing vacancies against which 
service could be contracted out. 

ವಿನ್ಯಾಸ- 2 
1) ಜಿಲ್ಲೆ: ತುಮಕೂರು 


ಕ್ರಸಂ. 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


Addl posts 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 
- 1 
1 
1 
2 


| 


1 
1 
2 


| 
| 
| 


| 
| 


ಉಪ ನಿರ್ದೇಶಕರು 
2 | ಸಹಾಯಕ ನಿರ್ದೇಶಕರು 
3 | ಜವಳಿ ಪ್ರವರ್ಧನಾಧಿಕಾರಿ 
4 | ಜವಳಿ ತನಿಖಾಧಿಕಾರಿ 

ಪ್ರಥಮ ದರ್ಜೆ ಸಹಾಯಕರು 
| ದ್ವಿತೀಯ ದರ್ಜೆ ಸಹಾಯಕರು 
ಗೂಪ್- ಡಿ 

ಒಟ್ಟು 


Service contract basis 


02) ಜಿಲ್ಲೆ: ಬಳ್ಳಾರಿ 


ಕ್ರ. ಸಂ . 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


Addl posts 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 
- 1 

1 


ಉಪ ನಿರ್ದೇಶಕರು 
2 ಸಹಾಯಕ ನಿರ್ದೇಶಕರು 


| 


1 


| 


| 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


೭೨೩ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಗೂಪ್- ಡಿ 

ಒಟ್ಟು 


Service contract basis 


6 


. 


03) ಜಿಲ್ಲೆ: ಕಲಬುರಗಿ 


ಕ್ರಸಂ. 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಗೂಪ್- ಡಿ 


Service contract basis 


ಒಟ್ಟು 


04) ಜಿಲ್ಲೆ: ಹಾವೇರಿ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 

ಜವಳಿ ತನಿಖಾಧಿಕಾರಿ 
5 | ಪ್ರಥಮ ದರ್ಜೆ ಸಹಾಯಕರು 

ದ್ವಿತೀಯ ದರ್ಜೆ ಸಹಾಯಕರು 
7 | ಗ್ರೂಪ್- ಡಿ 

ಒಟ್ಟು 


1 


1 


1 


1 


1 


1 


| 


Service Contract basis 


| 1 | 1 
| 5 | 8 
5 ) ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 

ಪುನಸ್ಸಂಘಟನೆಗಾಗಿ 
ಹಾಲಿ ಮಂಜೂರಾದ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 


ಹುದ್ದೆಗಳು/ ಪದನಾಮ 


Addl posts 


1 | ಉಪ ನಿದೇ 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಗೂಪ್- ಡಿ 


Service contract basis 


೭೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


ಭಾಗ ೧ 


6) ಜಿಲ್ಲೆ: ಗದಗ್ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಗೂಪ್- ಡಿ 


- 2 


Service contract basis 


07 ) ಜಿಲ್ಲೆ: ಚಿಕ್ಕಬಳ್ಳಾಪುರ 

ಪುನಸ್ಸಂಘಟನೆಗಾಗಿ 
ಹಾಲಿ ಮಂಜೂರಾದ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 


ಕ್ರಸಂ. 


ಹುದ್ದೆಗಳು/ ಪದನಾಮ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 

ದ್ವಿತೀಯ ದರ್ಜೆ ಸಹಾಯಕರು 
- 7 | ಗ್ರೂಪ್- ಡಿ 


2 


| 


_ 2 


| 


| 


1 


| 


1 


| 


Service contract basis 


ಒಟ್ಟು 


8) ಜಿಲ್ಲೆ: ಚಿತ್ರದುರ್ಗ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 

ಜವಳಿ ತನಿಖಾಧಿಕಾರಿ 
_ 5 | ಪಥಮ ದರ್ಜೆ ಸಹಾಯಕರು 
6 ದ್ವಿತೀಯ ದರ್ಜೆ ಸಹಾಯಕರು 
7 | ಗ್ರೂಪ್- ಡಿ 

ಒಟ್ಟು 


| 
| 
| 
| 


1 | 
- | 
1 | 

7 | 
9) ಜಿಲ್ಲೆ: ದಾವಣಗೆರೆ 


1 
1 
1 
8 


| 
| 
| 


1 
Service contract basis 


ಕ್ರಸಂ. 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 

ಜವಳಿ ಪ್ರವರ್ಧನಾಧಿಕಾರಿ 
4 | ಜವಳಿ ತನಿಖಾಧಿಕಾರಿ 

ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
| ಗೂಪ್ - ಡಿ 


| 


1 


| 


| 


1 


| 


1 


| 


Service Contract basis 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


೭೨೫ 


For 9 District Offices [ Grade -2 ] 
Staff strength of which 


72 


a) No. of Posts 


72 


54 


ಕ್ರ. ಸಂ . 


Addl posts 


Existing Posts 

Newly created posts 18 
b ) No. of existing vacancies against which 
service could be contracted out 

ವಿನ್ಯಾಸ - 3 
1) ಬೆಂಗಳೂರು ನಗರ ಜಿಲ್ಲೆ 

ಪುನಸ್ಸಂಘಟನೆಗಾಗಿ 

ಹಾಲಿ ಮಂಜೂರಾದ 
ಹುದ್ದೆಗಳು/ ಪದನಾಮ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 
ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಗ್ರೂಪ್- ಡಿ 


| 


(-1) 


ರಾದಿಕಾರಿ 


7 


. 


Service contract basis 


ಒಟ್ಟು 


2) ಜಿಲ್ಲೆ: ಚಾಮರಾಜನಗರ 

ಪುನಸ್ಸಂಘಟನೆಗಾಗಿ 
ಹಾಲಿ ಮಂಜೂರಾದ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 


ಕ್ರಸಂ. 


ಹುದ್ದೆಗಳು/ ಪದನಾಮ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 


(-1) 


ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಗ್ರೂಪ್- ಡಿ 


Service contractbasis 


ಒಟ್ಟು 


5 


. 


3) ಜಿಲ್ಲೆ: ಕೊಪ್ಪಳ 

ಪುನಸ್ಸಂಘಟನೆಗಾಗಿ 
ಹಾಲಿ ಮಂಜೂರಾದ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 


ಕ್ರಸಂ. 


ಹುದ್ದೆಗಳು / ಪದನಾಮ 


Addl posts 


(-1) 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 

ಜವಳಿ ಪ್ರವರ್ಧನಾಧಿಕಾರಿ 
_ 4 | ಜವಳಿ ತನಿಖಾಧಿಕಾರಿ 
_ 5 | ಪ್ರಥಮ ದರ್ಜೆ ಸಹಾಯಕರು 

ದ್ವಿತೀಯ ದರ್ಜೆ ಸಹಾಯಕರು 
7 | ಗ್ರೂಪ್- ಡಿ 


| 


| 
| 


1 
- 


| 
| 


2 
1 


1 
1 


1 


| 


1 


Service Contract basis 


೭೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


ಭಾಗ ೧ 


4 ) ಜಿಲ್ಲೆ: ಧಾರವಾಡ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


(-1) 


- 
1 


| 
| 


ಉಪ ನಿರ್ದೇಶಕರು 
2 | ಸಹಾಯಕ ನಿರ್ದೇಶಕರು 
3 | ಜವಳಿ ಪ್ರವರ್ಧನಾಧಿಕಾರಿ 
- 4 | ಜವಳಿ ತನಿಖಾಧಿಕಾರಿ 
5 | ಪ್ರಥಮ ದರ್ಜೆ ಸಹಾಯಕರು 

ದ್ವಿತೀಯ ದರ್ಜೆ ಸಹಾಯಕರು 
| ಗೂಪ್- ಡಿ 


| 
| 
| 
| 


1 
1 
2 
- 


| 
| 
| 
| 


1 


| 


1 


6 


. 


1 


L 


1 


Service contract basis 


5 ) ಜಿಲ್ಲೆ:ಕೋಲಾರ 


ಕ್ರ. ಸಂ . 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 

ಜವಳಿ ಪ್ರವರ್ಧನಾಧಿಕಾರಿ 
4 | ಜವಳಿ ತನಿಖಾಧಿಕಾರಿ 

ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
| ಗೂಪ್- ಡಿ 


| 


1 


| 


2 


| 


1 


1 


| 


Service contract basis 


ఒటు 


6) ಜಿಲ್ಲೆ: ಮೈಸೂರು 


ಕ್ರ. ಸಂ . 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 


ಸಹಾಯಕ ನಿರ್ದೇಶಕರು 


(-1) | 


ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 

ಪ್ರಥಮ ದರ್ಜೆ ಸಹಾಯಕರು 
6 | ದ್ವಿತೀಯ ದರ್ಜೆ ಸಹಾಯಕರು 
7 | ಗ್ರೂಪ್- ಡಿ 


Service contract basis 


ಒಟ್ಟು 


7) ಜಿಲ್ಲೆ : ಮಂಡ್ಯ 


ಕ್ರಸಂ. 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ | 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


- 


(-1) 


ಉಪ ನಿರ್ದೇಶಕರು 
2 | ಸಹಾಯಕ ನಿರ್ದೇಶಕರು 

3 | ಜವಳಿ ಪ್ರವರ್ಧನಾಧಿಕಾರಿ 
| 4 | ಜವಳಿ ತನಿಖಾಧಿಕಾರಿ 
| 5 | ಪ್ರಥಮ ದರ್ಜೆ ಸಹಾಯಕರು 


| 
| 
| 


- 
1 
1 
1 
- 


| 
| 


| 
| 
| 
1 


1 
2 
1 


1 
1 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ದ್ವಿತೀಯ ದರ್ಜೆ ಸಹಾಯಕರು 
| 7 | ಗ್ರೂಪ್- ಡಿ 


1 


| 


1 


Service contract basis 


8) ಜಿಲ್ಲೆ: ಶಿವಮೊಗ್ಗ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


Addl posts 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 
- 1 


| 


ಉಪ ನಿರ್ದೇಶಕರು 

ಸಹಾಯಕ ನಿರ್ದೇಶಕರು 
_ 3 | ಜವಳಿ ಪ್ರವರ್ಧನಾಧಿಕಾರಿ 
4 | ಜವಳಿ ತನಿಖಾಧಿಕಾರಿ 

| ಪ್ರಥಮ ದರ್ಜೆ ಸಹಾಯಕರು 
| ದ್ವಿತೀಯ ದರ್ಜೆ ಸಹಾಯಕರು 
| ಗ್ರೂಪ್- ಡಿ 


| 
| 


1 
1 
- 
1 
1 


1 
2 
1 
| 
1 


1 
1 


6 


. 


| 


| 


| 
| 


Service Contract basis 


56 . 


56 


45 


For 8 District Offices [ Grade- 3] 
Staff strength of which 
a) No, of Posts 

Existing Posts 

Newly created posts 
b ) No. of existing vacancies against which service 
could be contracted out 

ವಿನ್ಯಾಸ -4 
1) ಜಿಲ್ಲೆ: ಹಾಸನ 


11. 


ಕ್ರ . ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


| 


1 


| 


1 


| | 


ಸಹಾಯಕ ನಿರ್ದೇಶಕರು 
| 2 | ಜವಳಿ ಪವರ್ದನಾಧಿಕಾರಿ 

ಜವಳಿ ತನಿಖಾಧಿಕಾರಿ 
| 4 | ದ್ವಿತೀಯ ದರ್ಜೆ ಸಹಾಯಕರು 

| ಗೂಪ್- ಡಿ 


1 


| 


1 


| 


Service contract basis 


ಒಟ್ಟು 


5 


5 

| 
2 ) ಜಿಲ್ಲೆ: ಬೀದರ್ 


ಕ್ರಸಂ. 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


( + ) 1 


ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
| ದ್ವಿತೀಯ ದರ್ಜೆ ಸಹಾಯಕರು 
5 | ಗೂಪ್ - ಡಿ 

ಒಟು 


Service contract post 


| 


5 


|| 


3 

| 
3) ಜಿಲ್ಲೆ: ವಿಜಯಪುರ 


ಕ್ರಸಂ. 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಉಪ ನಿರ್ದೇಶಕರು 
| 2 | ಸಹಾಯಕ ನಿರ್ದೇಶಕರು 


| 


1 


| 


1 


| 


೭೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


ಕ್ರಸಂ. 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ದ್ವಿತೀಯ ದರ್ಜೆ ಸಹಾಯಕರು 
ಗೂಪ್ - ಡಿ 

ಒಟ್ಟು 


Service contract basis 


4) ಜಿಲ್ಲೆ: ರಾಯಚೂರು 


ಕ್ರ. ಸಂ . 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಸಹಾಯಕ ನಿರ್ದೇಶಕರು 
2 ಜವಳಿ ಪ್ರವರ್ಧನಾಧಿಕಾರಿ 
3 | ಜವಳಿ ತನಿಖಾಧಿಕಾರಿ 
| ದ್ವಿತೀಯ ದರ್ಜೆ ಸಹಾಯಕರು 
ಗ್ರೂಪ್- ಡಿ 


- 
1 


1 
| 


1 
1 


1 


| 


| 


Service contract w /o 

creation of post 


| 


3 


| 


5 


3 

| 
5) ಜಿಲ್ಲೆ: ರಾಮನಗರ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


ಹಾಲಿ ಮಂಜೂರಾದ 
ಹುದ್ದೆಗಳು 
1 


Addl posts 


| 


1 


| 


1 


ಸಹಾಯಕ ನಿರ್ದೇಶಕರು 

ಜವಳಿ ಪ್ರವರ್ಧನಾಧಿಕಾರಿ 
3 | ಜವಳಿ ತನಿಖಾಧಿಕಾರಿ 
4 .| ದ್ವಿತೀಯ ದರ್ಜೆ ಸಹಾಯಕರು 
5 | ಗೂಪ್ - ಡಿ 

- ಒಟ್ಟು 


1 


| 


Service Contract basis 


4 
6) ಜಿಲ್ಲೆ: ಚಿಕ್ಕಮಗಳೂರು 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


Addl posts 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 

1 
1 
1 


1 | ಸಹಾಯಕ ನಿರ್ದೇಶಕರು 
2 | ಜವಳಿ ಪ್ರವರ್ಧನಾಧಿಕಾರಿ 
3 | ಜವಳಿ ತನಿಖಾಧಿಕಾರಿ 

ದ್ವಿತೀಯ ದರ್ಜೆ ಸಹಾಯಕರು 
ಗ್ರೂಪ್- ಡಿ 


| 
| 
| 


1 
- 
1 


| 
| 
| 


| 
| 
| 


1 


Service contract w /o 

creation of post 


ఒటు 


7) ಜಿಲ್ಲೆ: ಮಂಗಳೂರು 

ಪುನಸ್ಸಂಘಟನೆಗಾಗಿ 
ಹಾಲಿ ಮಂಜೂರಾದ 

ಅನುಮೋದಿತಗೊಂಡ 
ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


Addl posts 


| 


1 


| 


1 


| 


ಸಹಾಯಕ ನಿರ್ದೇಶಕರು 

ಜವಳಿ ಪ್ರವರ್ಧನಾಧಿಕಾರಿ 
3 | ಜವಳಿ ತನಿಖಾಧಿಕಾರಿ 

ದ್ವಿತೀಯ ದರ್ಜೆ ಸಹಾಯಕರು 
| ಗೂಪ್- ಡಿ 

ಒಟ್ಟು 


Service contract basis 


| 


5 


| | 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


೭ ೨೯ 


8) ಜಿಲ್ಲೆ: ಮಡಿಕೇರಿ 


ಕ್ರ. ಸಂ . 


ಹುದ್ದೆಗಳು / ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಸಹಾಯಕ ನಿರ್ದೇಶಕರು 


ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ದ್ವಿತೀಯ ದರ್ಜೆ ಸಹಾಯಕರು 


|-- 


ಗೂಪ್- ಡಿ 


Service contract w /o 


creation of post 


ఒటు 


9) ಜಿಲ್ಲೆ: ಕಾರವಾರ 


ಕ್ರ . ಸಂ . 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಸಹಾಯಕ ನಿರ್ದೇಶಕರು 


ಜವಳಿ ಪ್ರವರ್ಧನಾಧಿಕಾರಿ 
ಜವಳಿ ತನಿಖಾಧಿಕಾರಿ 
ದ್ವಿತೀಯ ದರ್ಜೆ ಸಹಾಯಕರು 


ಗೂಪ್- ಡಿ 


Service contract w /o 

creation of post 


ಒಟ್ಟು 


10) ಜಿಲ್ಲೆ: ಉಡುಪಿ 


ಕ್ರಸಂ. 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


ಸಹಾಯಕ ನಿರ್ದೇಶಕರು 
_ 2 | ಜವಳಿ ಪ್ರವರ್ಧನಾಧಿಕಾರಿ 
_ 3 | ಜವಳಿ ತನಿಖಾಧಿಕಾರಿ 

ದ್ವಿತೀಯ ದರ್ಜೆ ಸಹಾಯಕರು 
ಗ್ರೂಪ್- ಡಿ 


- 
1 


| 
| 


| 


5 


. 


Service contract w /o 

creation of post 


11) ಜಿಲ್ಲೆ: ಯಾದಗಿರಿ 


ಕ್ರಸಂ. 


ಹುದ್ದೆಗಳು/ ಪದನಾಮ 


ಹಾಲಿ ಮಂಜೂರಾದ 

ಹುದ್ದೆಗಳು 


ಪುನಸ್ಸಂಘಟನೆಗಾಗಿ 
ಅನುಮೋದಿತಗೊಂಡ 
ಹುದ್ದೆಗಳ ಸಂಖ್ಯೆ 


Addl posts 


- 


ಸಹಾಯಕ ನಿರ್ದೇಶಕರು 
ಜವಳಿ ಪ್ರವರ್ಧನಾಧಿಕಾರಿ 


1 


ಜವಳಿ ತನಿಖಾಧಿಕಾರಿ 


-- 


| ದ್ವಿತೀಯ ದರ್ಜೆ ಸಹಾಯಕರು 
5 | ಗೂಪ್- ಡಿ 
| 

ಒಟ್ಟು 


- 


Service contract basis 


220 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


200 0 


For District Offices [ Grade- 4 ] 
Staff strength of which 


55 


a )No . of Posts 


49 


43 


6 


Existing Posts 

Newly created posts 
b ) No. of existing vacancies against which service could be 
contracted out 
C )Service Contract (w /o creation of Group - D posts ) 


PR - 305 
SC - 100 


Sub : 


Read : 


no#on 


ಕೆ.ಬೋರಲಿಂಗಯ್ಯ 
ಸರ್ಕಾರದ ಉಪಕಾರ್ಯದರ್ಶಿ ( ಜವಳಿ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
COMMERCE AND INDUSTRIES SECRETARIAT 
Determination of Mining Lease No .2087 held by M /S Kumaraswamy Mining Company for Manganese ore 
over an area of 25 .50 hectares in Deogiri Village , Sandur Taluk , Bellary District. – reg., 
1. GovernmentNotification No . CI 119 EMO 68 , dated : 17 . 10 . 1968. 
2. Government Notification No . CI 02 EMO 73, dated : 30 .01.1973 

Government Notification No. CI 130 MMN 88, dated: 11 . 04 . 1989 
GovernmentNotification No. CI 95 MMM 2009, dated : 29 .01.2010 . 
The Director, Department of Mines and Geology letter No. DMG / RML / 2087 / 13- 14 , 
dated : 05 .04 . 2013. 

Government letter No. CI 61 MMM 2013, dated : 30 .08. 2013. 
7 . Government letter No.CI61 MMM 2013, dated : 20 .11. 2014 

Director , Department of Mines and Geology letter No. DMG / MLS / RML / 2087 / 14 -15 , 
dated : 11.03 . 2015 . 


8 . 


PREAMBLE : 

This case arises on the report of the Director, Mines and Geology Department read at (8 ) above seeking withdrawal / revoking 
of 2nd renewal Notification ofML No. 2087. The facts of the case are as follows: 

2 . Mining Lease for manganese ore over an extent of 63. 00 acres (25 .49 hectares) was granted in favour of M /s Srinivas Ores 
in Deogiri Village , Sandur Taluk , Bellary District vide notification read at ( 1) above . The lease deed was executed on 15 .04. 1969 for a 
period of 20 years . During the subsistence of the lease , the lease was transferred to M /s. Kumaraswamy Mining Company, a 
partnership firm on 30 .01 .1973 vide Order read at (2) above and Sri Durga Prasad Chiraniya was the Managing Partner during the time 
of transfer. 

3. The first renewal application was filed by Sri Sree Ram Goel, instead of Sri . Durga Prasad Chiraniya , the Managing Partner 
during the transfer of lease . The renewal was renewed for 10 years w .e .f. 15 .04. 1989 for manganese ore vide notification read at (3 ) 
above. 

4 . The 2nd renewal application was filed on 24 .03 .1998 . After duly processing the renewal application , renewal was granted 
vide Notification read at (4 ) above on 29.01. 2010 for a period of 20 years w .e .f. 15 .04. 1999. Before execution of the renewal lease deed , 
the Director, Mines and Geology Department had noticed certain violations under Section 4 of Mines and Mineral (Development and 
Regulation ) Act, 1957 (herein after MMDR Act) and Rule 27 (1 )(a ) & (b ), 37 and 62 of Mineral Concession Rules , 1960 (herein after 
MCR ) by the applicant and has recommended for withdrawal/revoking of the second renewal Notification of Mining Lease No. 2087 
issued by the State Government dated 29 .01. 2010 in favour of M /s Kumaraswamy Mining Company vide letter at reference (5 ) above. 
Besides the facts atpar (2) & ( 3) above , the Director. Mines and Geology Departmentreported the following facts: 

(a) Along with 2nd renewal application , a copy of the partnership deed dated 01. 06 .1989 was produced 
by the applicant firm , which consists 4 partners viz., Radhesyam Goel , Shree Rama Goel , Ramesh Goel and 
Sanjay Ramachandra Goel. On 13 . 10 . 2007 all the partners of the firm assigned GPA to one Sri K ,Ramappa 
S /o Late K . Netappa. While issuing GPA , it is observed that out of 4 partners Sri Ramesh Goelwas replaced 
by Smt. Sunitha Ramesh Goel. The changes made with respect to the partners in the firm had not been 
intimated to the Government / Directorate as required under Rule 62 ofMCR , 1960 , 

(b ) The GPA holder applied for temporary working permission on 26 . 10 . 2007 formanganese , where in 
iron ore was mischievously included (handwritten ) under Rule 24A (6 ) of MCR , 1960 to cover up their 
misdeeds. Considering the request, the Director, Mines and Geology issued working permission on 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


220 


31. 10 .2007 for both the minerals in violation of Section 4 of Mines and Minerals (Development and 
Regulations ) Act, 1957 and Rule 27 ( 1)( a ) and (b ) ofMCR , 1960 for a period of six months . 

(c) On 18 .02.2008 , based on the same pretext the GPA holder requested for a letter from the Director, 
Mines and Geology to obtain required statutory clearances from the concerned agencies for both iron and 
manganese ores stating that it had been mentioned in the renewal application . Actually , the word Iron had 
been inserted at a later stage (handwritten ). Even his claim is accepted for argument sake , he is not supposed 
to do mining of both the minerals without the approval of the Government. 

(d ) Lessee had requested for working permission for 2nd time on 26 .03 .2008 and the same was 
accorded on 09 .04 .2008 for a period of six months for both the minerals . It is pertinent that, IBM in their letter 
dated 07 .07. 2008 had approved the mining plan for both the minerals without verifying the fact at their end , 

(e ) Working permission for 3rd time was issued for a further period of six months. The application for 
inclusion of iron ore was made on 31.08 . 2009 vide 571 AML2009 

(f) While the execution of second renewal deed was pending, M /s. Vasudev Minerals had complained 
that leased area to M /s Kumaraswamy Mining Company involves 36 .00 acres of patta holdings whose 
consents were with them and they have applied formining lease over the same. 

(g) The Audit Team of the Accountant General of Karnataka has made an enquiry on mining and 
transportation of iron ore without valid lease for the said mineral and recommended to recover the value of the 
mineral amounting to Rs.5 .62 crores for the said unauthorised act. Accordingly a show cause notice was 
issued under rule 27 (5 ) of MCR , 1960 and after receiving the reply from the lessee , it is concluded that 

working permission were wrongly obtained by including iron ore 

5 . Based on the report of the Director, Mines and Geology Department dated 05 .04 .2013 ; opportunity of being heard was given 
to the lessee by the State Government. After receiving the reply of the lessee , the then Secretary to Government, Commerce and 
Industries Department passed orders on 27.08 .2013 and communicated the same to the Director , Mines and Geology Department vide 
letter read at (6 ) above . 

6 . Since the approval of the Governmentwas not taken as per the Notification dated 16 .01. 2007 which empowers the Secretary 
to Government to only hear under Rule 26 ( 1) ofMCR , 1960, the order dated 27 .08 .2013 is found notmaintainable . Hence Secretary to 
Government heard the matter again . 

7 . At the time of hearing , two parties applied for impleading them in this case and in the impleading application they submitted 
that their patta lands are included in this lease area of M /s . Kumaraswamy Mining Company, for which they have given their consent to 
M /s Vasudev Minerals. They requested not to execute the renewal lease deed . Report from Deputy Commissioner, Bellary District was 
obtained about this issue and it is opined that, the subject matter is not within the competence of this authority as dispute is civil in 
nature and impleading applications were disposed . 

8 . Meanwhile the Director, Mines and Geology vide letter read at (8 ) above reported that all the four partners retired from the 
firm and Sri K . Ramappa the GPA holder with two others namely viz ., K . Tilk kumar and Sri Rajendra Kumar Jain have been inducted as 
partners w . e.f. 25 . 12 . 2007 without obtaining any written consent of the State Government, which amounts violation of Rule 37 and 62 
OfMCR , 1960 . 

9. Based on the report of the Director, Mines and Geology Department, reply of the lessee , available document and arguments , 
the violations of the lessee under Section 4 ( 1) of MM (D & R ) Act, 1957 and Rule 27 (1 )(a ) & (b ), 37 and 62 of MCR , 1960 are proved . The 
reasons for the sante are as follows: 

10 . For the issue of illegal Mining and transportation of Iron ore without lawful authority , the lessee explained that during 
extraction of manganese , waste dumps of iron ore were found which was extracted and stored in the mining area only. It is further 
explained that as there was demand for iron ore , due permission was obtained from the Director , Mines and Geology and the iron ore 
was transported with valid permits upon paying royalty. But the insertion of iron ore (handwritten ) in the 2nd renewal application filed on 
24 .03 . 1998 and intimation of discovery of iron ore on 26 . 10. 2007 and subsequent request for inclusion of iron ore on 31.08 . 2009 
contradicts the claim of the lessee. There by lessee has breached the conditions of rule 27 ( 1)(a) of MCR , 1960 by not intimating the 
discovery of new mineral well within time. Further, it is evident that the lessee was not having any lawful authority to extract iron ore as 
he was eligible for extracting manganese ore only as per the notification and lease deed . By mere permission from the Director for 
transportation of iron ore will not entitle the lessee to mine and transport the mineralwhich is not included in their mining lease . From the 
above , the violation of Rule 27 (1)(b ) of MCR , 1960 is proved . Hence , for the breach of conditions specified in rule 27 ( 1)(a ) & (b ) of 
MCR , 1960 , the lessee is liable to pay the royalty or dead rent as specified in rule 27 (5 ) of the MCR , 1960 . 

11. It is clear that the lessee was not having any lease to extract iron ore. The subsequent working permission and permits 
issued for transportation of iron ore by the Directorate would not justify the illegal extraction . The Director, Mines and Geology was 
wrong to give the permissions. The claim of the lessee that only 16 ,000 MT was transported as against 26 ,275 MT is of little 
significance . It is admitted in the written submission of the lessee that they had already extracted around 98 ,000 MT of iron ore . From 
the above, the violation of Section 4 (1) of MMDR Act, 1957 of the lessee is proved . Hence, the State Government shall recover the 
mineral so raised, or, where such mineral as already been disposed of, the price thereof, and shall also recover from the lessee, rent, 


229 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ZJONO 


royalty or tax and should also initiate criminal proceedings against the lessee . The exact quantity of iron ore extracted and transported 
shall be determined by Director,Mines and Geology to initiate action as detailed above. 

12 . On the point of violation of Rule 62 of MCR , 1960 and for non intimation of changes to State Government, the respondents 
have explained that renewal lease deed executed for the period 1989 to 1999 in the name of 4 partners is the deemed acceptance of 
the State Government and the same issue cannot be opened up after a lapse of over 16 years . This view of the respondent is accepted . 
But the replacement of Ramesh Goel with Smt.Sunitha Goel in the year 2007 and the change of all the 
4 partners viz ., Sri Radheshyam Goel , Sri Sriram Goel, Smt. Sunitha Ramesh Goel and Sri.Sanjay Ramachandra Goel and 
reconstitution of the firm with new incumbents viz ., Sri K . Ramappa, the GPA holder, Sri. K Tilak Kumar, son of Ramappa and 
Sri. Rajendra Kumar Jain vide partnership deed executed on 26 , 12. 2007 and non intimation of the same to State Government is a clear 
violation of Rule 62(1) of MCR , 1960, which mandates the applicant to intimate any such changes to the State Government and the 
respondents have admitted that they have not intimated the same. The argument on this issue by the respondent that mentioning of 
individual partners names arises only at the time of lease deed execution in Form -K is not maintainable as the respondent remains 
applicant during 2007, as their 2nd renewal application was still pending for consideration before the State Government and applicant 
has to intimate any changes even before lease deed execution . They have failed to give sufficient justifiable reasons for non intimation . 
From the above , the violation of Rule 62 of MCR , 1960 by the lessee is proved . Hence , the lease is liable for determination under Rule 
62 (2 ) ofMCR , 1960 . 

13 . On the violation of Rule 37 ofMCR , 1960 the respondents have submitted that only transfer from one firm to another firm 
alone will amount to assigning or transfer, as the " lessee " means firm and the distribution of assets of the firm amongst the partners 
does not amounts to transfer. Since the provision of Rule 37 (1) of MCR , 1960 mandates the lessee to obtain the previous written 
consent of the State Government before transferring any right, title or interest therein , the replacement of all the four partners with new 
incumbents vide partnership deed dated : 26 . 12.2007 without the written consent amounts to violation of Rule 37 (1 ) of MCR, 1960 , and 
the argument is not maintainable . From the above , the violation of Rule 37 of MCR , 1960 by the lessee is proved . Hence , the lease is 
liable for determination under Rule 37 ( 3) of MCR , 1960 . 

14 . In spite of the directions given during the hearing on 06 .04. 2015 to explain on any changes which they have done till this 
time and not informed to the Government besides from the facts that are mentioned in the notices, no explanation was given by the 
lessee in his written submissions and it was orally submitted during the hearing on 07 .04 .2015 that any changes other than pointed out 
in the notice cannot be explained . Hence it is pertinent to note that time and again the partners are being changed and the firm has not 
intimated any such changes to the State Government or the Director, Mines and Geology . 
15 . In the light of the above the following orders is passed . 

GOVERNMENT ORDER NO . CI 61 MMM 2013, BENGALURU, DATED : 23rd MAY , 2015 
In view of the above , with respect to the Mining Lease No . 2087 held by M /s Kumaraswamy Mining Company formanganese 
ore over an extent of 25 .50 hectares in Deogiri Village , Sandur Taluk , Bellm ) District, the Government is pleased to pass the following 
order : 

a ) The Mining Lease No . 2087 held by M /s Kumaraswamy Mining company stands determined for its violation of 

Rule 27 (1)(b ), 37 ( 1) and 62( 1) of MCR 1960 under the provision of Rule 27 (5 ), 37 ( 3) and 62 ( 2) of MCR , 1960 

respectively., and the renewalNotification No .CI 95 MMM 2009 , dated 29 .01.2010 is withdrawn . 
b ) The Director , Mines and Geology shall collect any dues to the State Government like Royalty , Dead rent, Penalty including 

amount to be calculated as per orders of the Government as per para 31 (b ) above , any payments as mandated by the Hon 
ble Supreme Court in W .P .No.562/2009 and R & R implementation charges , if any etc ., payable by the lessee in 

accordance with law . 
c) The Director, Mines and Geology shall book a case against the lessee under section 4 ( 1),(IA ) and 21( 1) of MMDR 
Act, 1957. 

By Order and in the name of the Governor of Karnataka 
PR - 306 

R .Chandrashekar 
SC - 100 

Under Secretary to Government 
Commerce and Industries Department (Mines ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 

೭೩೩ 
ಸಹಕಾರ ಸಚಿವಾಲಯ 
ವಿಷಯ : ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 170 ವೆಚ್ಚ 2 /2014 , ದಿನಾಂಕ: 28.04. 2014 

2. ಸರ್ಕಾರದ ಆದೇಶ ಸಂಖ್ಯೆ: ಸಇ 54 ಅಂಆಸ ( ಎ) 2014, ದಿನಾಂಕ: 24 .05 .2014 & 29.05.2014, 

ಸರ್ಕಾರದ ಆದೇಶ ಸಂಖ್ಯೆ: ಸಇ 210 ಸಿಎಲ್‌ಎಸ್ 2014, ದಿನಾಂಕ: 19 .06.2014. 
4. ಸರ್ಕಾರದ ಆದೇಶ ಸಂಖ್ಯೆ: ಸಇ 210 ಸಿಎಲ್‌ಎಸ್ 2014 , ದಿನಾಂಕ: 23. 09.2014, 07 .10.2014 ಮತ್ತು 04.12 .2014. 
5. ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 5 ಟಿಎಫ್ ಪಿ 2014, ಬೆಂಗಳೂರು, ದಿನಾಂಕ: 14.10 .2014 . 

6 . ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಸಿಬ್ಬಂದಿ/08/ ಇಜಿಪಿ /2014 - 15, ದಿನಾಂಕ: 12 .02 .2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಸರ್ಕಾರದ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಸಹಕಾರ ಇಲಾಖೆಯ 2014 - 15ನೇ ಸಾಲಿನ ಕೆಲವು 
ಯೋಜನೆಗಳನ್ನು ವಿಲೀನಗೊಳಿಸಿ ಲೆಕ್ಕಶೀರ್ಷಿಕೆ 2425 - 00 - 004 - 0 - 01 - 059 * ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ” 
ಯೋಜನೆ ಅಡಿ ರೂ . 12.84 ಲಕ್ಷಗಳ ಆಯವ್ಯಯದ ಅವಕಾಶ ಕಲ್ಪಿಸಲಾಗಿದೆ. 

ಮೇಲೆ ಓದಲಾದ ( 2 ) ರ ಸರ್ಕಾರದ ಆದೇಶಗಳಲ್ಲಿ ಸಹಕಾರ ಇಲಾಖೆಯ 2014 - 15ನೇ ಸಾಲಿನ ಮಾರ್ಪಾಟಿತ ಮುಂದುವರೆದ 
ಯೋಜನೆಯಾಗಿ ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯನ್ನು ಇಲಾಖೆಯ ಕಾರ್ಯಯೋಜನೆಯಡಿ ಅಳವಡಿಸಿ 
ಅನುಷ್ಠಾನಗೊಳಿಸಲು ರೂ . 12.84 ಲಕ್ಷಗಳಿಗೆ ಮಂಜೂರಾತಿ ನೀಡಲಾಗಿದೆ. 

ಮೇಲೆ ಓದಲಾದ ( 3) ರ ಸರ್ಕಾರದ ಆದೇಶದಲ್ಲಿ ಈ ಯೋಜನೆಯಲ್ಲಿ ಮೊದಲನೇ ತ್ರೈಮಾಸಿಕದಲ್ಲಿ ರೂ . 3. 21 ಲಕ್ಷಗಳನ್ನು ಬಿಡುಗಡೆಗೊಳಿಸಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಮೇಲೆ ಓದಲಾದ (4) ರ ಸರ್ಕಾರದ ಆದೇಶಗಳಲ್ಲಿ ಎರಡನೇ ಮತ್ತು ಮೂರನೇ ತ್ರೈಮಾಸಿಕಗಳಲ್ಲಿ ತಲಾ ಒಟ್ಟು ರೂ . 6.42 ಲಕ್ಷಗಳನ್ನು 
ಬಿಡುಗಡೆಗೊಳಿಸಲಾಗಿದೆ. 

ಮೇಲೆ ಓದಲಾದ (5) ರ ಸರ್ಕಾರದ ಆದೇಶದಲ್ಲಿ ಹಿಂದೆ ಬಿಡುಗಡೆ ಮಾಡಿದ ಅನುದಾನದ ಶೇಕಡಾ 75ರಷ್ಟು ಬಳಕೆಯಾಗಿದ್ದಲ್ಲಿ, ಬಿಡುಗಡೆಗೆ 
ಬಾಕಿ ಇರುವ ಮೊತ್ತವನ್ನು ನಾಲ್ಕನೇ ಕಂತಿನಲ್ಲಿ ಆರ್ಥಿಕ ಇಲಾಖೆಯ ಸಹಮತಿ ಪಡೆದು ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. 

ಮೇಲೆ ಓದಲಾದ ( 6) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು 2014 - 15ನೇ ಸಾಲಿನಲ್ಲಿ ಸಹಕಾರ ಇಲಾಖೆಯ “ತಂತ್ರಜ್ಞಾನ ಮತ್ತು 
ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ” ಯೋಜನೆಯಡಿ ಬಿಡುಗಡೆಗೆ ಬಾಕಿ ಇರುವ ನಾಲ್ಕನೇ ಕಂತಿನ ರೂ . 3.21 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 
2425 -00 - 004 - 0 - 01 - 059 ಅಡಿ ಬಿಡುಗಡೆ ಮಾಡಲು ಕೋರಿರುತ್ತಾರೆ. ಈ ಯೋಜನೆಯಲ್ಲಿ ಮೊದಲ ಮೂರು ತ್ರೈಮಾಸಿಕ ಕಂತುಗಳಲ್ಲಿ 
ಬಿಡುಗಡೆಯಾಗಿರುವ ರೂ . 9.63ಲಕ್ಷಗಳ ಪೈಕಿ ರೂ . 7.01 ಲಕ್ಷ ವೆಚ್ಚ ಮಾಡಿದ್ದು ಶೇಕಡಾ 73 ಕ್ಕಿಂತ ಹೆಚ್ಚಾಗಿ ಬಳಕೆಯಾಗಿರುವುದಾಗಿ ಸಹಕಾರ ಸಂಘಗಳ 
ನಿಬಂಧಕರು ದೃಢೀಕೃತ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 210 ಸಿಎಲ್ಎಸ್ 2014 , ಬೆಂಗಳೂರು, ದಿನಾಂಕ: 05 . 03. 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2014 -15ನೇ ಸಾಲಿನ ಯೋಜನಾ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು ಲೆಕ್ಕ 
ಶೀರ್ಷಿಕೆ 2425 - 00 - 004 - 0 - 01- 059 (ಯೋಜನೆ) ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಲ್ಲಿ ಲಭ್ಯವಿರುವ 
ಅನುದಾನದಲ್ಲಿ ನಾಲ್ಕನೇ ತ್ರೈಮಾಸಿಕದಲ್ಲಿ ರೂ . 3.21 ಲಕ್ಷ (ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ), ಕೇಂದ್ರ ಕಛೇರಿ, ಬೆಂಗಳೂರು ಇವರು ಸಹಕಾರ 
ಸಂಘಗಳ ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 80 ವೆಚ್ಚ 2/2015, ದಿನಾಂಕ: 02.03.2015ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR , 212 

ಸರ್ಕಾರದ ಉಪ ಕಾರ್ಯದರ್ಶಿ 
Sc. 25 

ಸಹಕಾರ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನೇರ ಸಾಲ ಪದ್ಧತಿಯಡಿ ರಾಜ್ಯ ಸರ್ಕಾರದ ಶೇಕಡಾ 5ರ 

ಭಾಗದ ವಂತಿಗೆ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಒ 99 ಸಿಎಲ್‌ಎಸ್ 2013 , ದಿನಾಂಕ: 06.12.2014 ಮತ್ತು 29.12 .2014 . 

2 . ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್/ ಎಲ್‌ಡಿಬಿ -1/30/2014 -15, ದಿನಾಂಕ: 24. 01.2015 . 
ಪ್ರಸ್ತಾವನೆ: 

2014 - 15ನೇ ಸಾಲಿನ ಸಹಕಾರ ಇಲಾಖೆಯ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ನೇರ 
ಪದ್ಧತಿಯಡಿ ನಬಾರ್ಡಿನಿಂದ ಪುನರ್ಧನ ಪಡೆಯುವ ಯೋಜನೆಯಲ್ಲಿ ಲೆಕ್ಕಶೀರ್ಷಿಕೆ 6416 - 00 -190 -1 - 01, 395, 422, 423 ( ಯೋಜನೆ) ಅಡಿ 
ರೂ . 400.00 ಲಕ್ಷಗಳ ಅವಕಾಶ ಕಲ್ಪಿಸಲಾಗಿದೆ . 


೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೧೫ 


ಭಾಗ ೧ 


ಮೇಲೆ ಓದಲಾದ (1) ರ ಆದೇಶದಲ್ಲಿ 2014 - 15ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 6416 - 00 - 190 -1 - 01, 395 , 422 , 423( ಯೋಜನೆ) 
ಅಡಿಯಲ್ಲಿ ಒದಗಿಸಿರುವ ರೂ . 400.00 ಲಕ್ಷಗಳಲ್ಲಿ, ರೂ . 371 .67 ಲಕ್ಷ ಬಿಡುಗಡೆಯಾಗಿದ್ದು, ರೂ . 28.33 ಲಕ್ಷ ಬಿಡುಗಡೆಗೆ ಬಾಕಿ ಇರುತ್ತದೆ. 

ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು , ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು 
(ಕಸ್ಕಾರ್ಡ್) ನೇರ ಸಾಲದ ಮೂಲಕ ಪುನರ್ಧನ ಬಿಡುಗಡೆಗಾಗಿ ನಬಾರ್ಡ್ ಸಂಸ್ಥೆಗೆ ಸಲ್ಲಿಸಿದ ಪ್ರಸ್ತಾವೆಯನ್ನು ಪರಿಗಣಿಸಿ ನಬಾರ್ಡ್ ಕಸ್ಕಾರ್ಡ್ ಬ್ಯಾಂಕಿಗೆ 
ಅರ್ಹ ಮೊತ್ತವನ್ನಾಗಿ ಪರಿಗಣಿಸಿರುವ ರೂ . 180,57 ,87,500,00 ಮೊತ್ತದಲ್ಲಿ ತನ್ನ ಪಾಲಿನ ಶೇಕಡಾ 90 ರಷ್ಟು ಪುನರ್ಧನ ರೂ . 162,17,54.000 .00 
ಮೊತ್ತವನ್ನು ದಿನಾಂಕ: 29.09.2014 ರಂದು ಕಸ್ಕಾರ್ಡ್ ಬ್ಯಾಂಕಿಗೆ ಬಿಡುಗಡೆ ಮಾಡಿರುತ್ತದೆ. ಕಸ್ಕಾರ್ಡ್ ಬ್ಯಾಂಕು ಪುನರ್ಧನಕ್ಕೆ ಅರ್ಹವಾಗಿರುವ ಮೊತ್ತ 
ರೂ . 1,80 ,57, 87 ,500.00ದಲ್ಲಿ ರಾಜ್ಯ ಸರ್ಕಾರದ ವಂತಿಗೆ ಶೇಕಡಾ 5ರಷ್ಟು ರೂ . 9,02 ,89, 350.00 ಗಳನ್ನು ಬ್ಯಾಂಕಿಗೆ ಬಿಡುಗಡೆ ಮಾಡಲು ಸಹಕಾರ 
ಸಂಘಗಳ ನಿಬಂಧಕರು ಕೋರಿರುತ್ತಾರೆ . 
ಮೇಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 27 ಸಿಎಲ್‌ಎಸ್ 2015, ಬೆಂಗಳೂರು ದಿನಾಂಕ: 28.02. 2015 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ನೇರ ಸಾಲ ಪದ್ಧತಿಯ 
ಯೋಜನೆಯಡಿ ಬಿಡುಗಡೆಗೆ ಬಾಕಿ ಇರುವ ರೂ . 28.33 ಲಕ್ಷಗಳನ್ನು ( ಲಕ್ಷ ರೂಪಾಯಿಗಳು ಮಾತ್ರ) ಕೆಳಕಂಡಂತೆ ಬಿಡುಗಡೆ ಮಾಡಲಾಗಿದೆ. 

( ರೂ . ಗಳಲ್ಲಿ) 
6416 - 00 -190 -1 - 01 - 395 ( ಯೋಜನೆ) ಸಾರ್ವಜನಿಕ 

21,50, 247. 00 
ಉದ್ಯಮಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಾಲಗಳು 
6416 - 00 - 190 -1 - 01 - 422 ಪರಿಶಿಷ್ಟ ಜಾತಿ ಉಪಯೋಜನೆ 4 , 85 , 860.00 
6416 - 00 - 190 - 1 - 01 - 423 ಗಿರಿಜನ ಉಪ ಯೋಜನೆ 

1,96 ,893 .00 

ಒಟ್ಟು | 28, 33 ,000 .00 
ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು , ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು ಇಲ್ಲಿರುವ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕಿನ ಖಾತೆಗೆ ಜಮಾ ಮಾಡತಕ್ಕದ್ದು ಮತ್ತು ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 58 ವೆಚ್ಚ 2/2015, ದಿನಾಂಕ: 25 .02.2015ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR, 197 

ಸರ್ಕಾರದ ಉಪ ಕಾರ್ಯದರ್ಶಿ 
SC. 25 

ಸಹಕಾರ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : ನಿರ್ದೇಶನ ಮತ್ತು ಆಡಳಿತ - 125 - ಆಧುನೀಕರಣ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಇ 54 ಆ೦ಆಸ ( ಎ) 2014 , ದಿನಾಂಕ: 05 .05.2014 

2 . ಸರ್ಕಾರದ ಆದೇಶ ಸಂಖ್ಯೆ: ಸಇ 201 ಸಿಎಲ್‌ಎಸ್ 2014, ದಿನಾಂಕ : 30. 05 .2014, 23 .09.2014 ಮತ್ತು 17. 01.2015 
3 . ತಿದ್ದುಪಡಿ ಆದೇಶ ಸಂಖ್ಯೆ: ಸಇ 201 ಸಿಎಲ್‌ಎಸ್ 2014 , ದಿನಾಂಕ : 03.12 . 2014 
4, ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 05 ಟಿಎಫ್ ಪಿ 2014 , ದಿನಾಂಕ: 14.10 .2014 

5 . ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್ / ಎಸ್ . ವಿ . ಒ /86/ 2014 - 15 , ದಿನಾಂಕ: 12 . 02 .2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ 2014 - 15ನೇ ಸಾಲಿಗೆ ಸಹಕಾರ ಇಲಾಖೆಯ ಲೆಕ್ಕಶೀರ್ಷಿಕೆ 2425 - 00 - 001 - 0 - 01 
ನಿರ್ದೇಶನ ಮತ್ತು ಆಡಳಿತ- 125 - ಆಧುನೀಕರಣ ಯೋಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ರೂ . 85 .56ಲಕ್ಷಗಳ ಆಯವ್ಯಯದ ಅವಕಾಶ ಕಲ್ಪಿಸಲಾಗಿದೆ. 

ಮೇಲೆ ಓದಲಾದ ( 2) ರ ಸರ್ಕಾರದ ಆದೇಶಗಳಲ್ಲಿ ಈ ಯೋಜನೆ ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಮೊದಲನೇ , 
ಎರಡನೇ ಮತ್ತು ಮೂರನೇ ತ್ರೈಮಾಸಿಕಗಳಲ್ಲಿ ತಲಾ ರೂ . 21.39ಲಕ್ಷದಂತೆ ಒಟ್ಟು ರೂ . 64.17 ಲಕ್ಷಗಳನ್ನು ಬಿಡುಗಡೆ ಮಾಡಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ (3) ರ ತಿದ್ದುಪಡಿ ಆದೇಶದಂತೆ ಹಣ ಡ್ರಾ ಮಾಡುವ ಅಧಿಕಾರವನ್ನು ಭಾಗಶ: ಮಾರ್ಪಡಿಸಿ ಆದೇಶ ಹೊರಡಿಸಲಾಗಿದೆ. 

ಮೇಲೆ ಓದಲಾದ ( 4) ರ ಸರ್ಕಾರದ ಆದೇಶದಲ್ಲಿ ಹಿಂದೆ ಬಿಡುಗಡೆ ಮಾಡಿದ ಅನುದಾನದ ಶೇಕಡಾ 75ರಷ್ಟು ಬಳಕೆಯಾಗಿದ್ದಲ್ಲಿ, ಬಿಡುಗಡೆಗೆ 
ಬಾಕಿ ಇರುವ ಮೊತ್ತವನ್ನು ನಾಲ್ಕನೇ ಕಂತಿನಲ್ಲಿ ಆರ್ಥಿಕ ಇಲಾಖೆಯ ಸಹಮತಿ ಪಡೆದು ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


೭೩೫ 


೮ 


395 


ಮೇಲೆ ಓದಲಾದ (5) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಮೊದಲ ಮೂರು ತ್ರೈಮಾಸಿಕಗಳಲ್ಲಿ ಬಿಡುಗಡೆಯಾದ ರೂ . 64.19 
ಲಕ್ಷಗಳಲ್ಲಿ ರೂ . 55.48 ಲಕ್ಷಗಳು ಈಗಾಗಲೇ ವೆಚ್ಚವಾಗಿರುವುದಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಬಿಡುಗಡೆಗೆ ಬಾಕಿ ಇರುವ ಆಯವ್ಯಯದ ರೂ . 21.39 
ಲಕ್ಷಗಳಲ್ಲಿ ಅಧೀನ ಕಛೇರಿಗಳ ಲೇಖನ ಸಾಮಗ್ರಿಗಳ ಖರೀದಿಗೆ ಹಾಗೂ ಉಳಿದ ಮೊತ್ತವನ್ನು ಎಂಪಿಕ್ ಕಾರ್ಯಕ್ರಮದಂತೆ ವೆಚ್ಚ ಮಾಡಲು ನಾಲ್ಕನೇ 
ಕಂತಿನ ಮೊತ್ತ ರೂ . 21. 39 ಲಕ್ಷಗಳನ್ನು ಬಿಡುಗಡೆಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 201 ಸಿಎಲ್ಎಸ್ 2014 , ಬೆಂಗಳೂರು, ದಿನಾಂಕ: 02.03 .2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2014 - 15ನೇ ಸಾಲಿನ ಯೋಜನಾ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು 
ಲೆಕ್ಕಶೀರ್ಷಿಕೆ 2425 - 00 -001 - 0 - 01 ನಿರ್ದೇಶನ ಮತ್ತು ಆಡಳಿತ -125 - ಆಧುನೀಕರಣ ಯೋಜನೆಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ನಾಲ್ಕನೇ 
ತ್ರೈಮಾಸಿಕದಲ್ಲಿ ರೂ . 21.39 ಲಕ್ಷಗಳನ್ನು ( ಇಪ್ಪತ್ತೊಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿಗಳು ಮಾತ್ರ) ಬಿಡುಗಡೆ ಮಾಡಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ), ಕೇಂದ್ರ ಕಛೇರಿ, ಬೆಂಗಳೂರು ಇವರು ಸಹಕಾರ 
ಸಂಘಗಳ ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 83 ವೆಚ್ಚ 2 /2015 , ದಿನಾಂಕ: 26 .02.2015ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR. 185 

ಸರ್ಕಾರದ ಉಪ ಕಾರ್ಯದರ್ಶಿ 
Sc. 25 

ಸಹಕಾರ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಕೃಷಿ ಸಹಕಾರ ಸಂಘಗಳಿಂದ/ ಬ್ಯಾಂಕುಗಳಿಂದ ರೈತರು ಪಡೆದ ಅಲ್ಪಾವಧಿ ಬೆಳೆ ಸಾಲ ಮನ್ನಾ - 2012 ಯೋಜನೆಯಡಿ 

ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಇ 54 ಅಂಆಸ ( ಎ) 2014 , ಬೆಂಗಳೂರು, ದಿನಾಂಕ: 05.05.2014 ಮತ್ತು 03 .07.2014 

2 . ಸರ್ಕಾರದ ಆದೇಶ ಸಂಖ್ಯೆ: ಸಿಒ 101 ಸಿಎಲ್ಎಸ್ 2013, ದಿನಾಂಕ: 03.07.2014 . 
3. ಸರ್ಕಾರದ ತಿದ್ದೋಲೆಸಂಖ್ಯೆ: ಸಿಒ 246 ಸಿಎಲ್‌ಎಸ್ 2014 , ದಿನಾಂಕ: 19.08. 2014 . 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 246 ಸಿಎಲ್‌ಎಸ್ 2014 , ದಿನಾಂಕ: 19 . 09.2014 ಮತ್ತು 04 .12 .2014 
5. ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 05 ಟಿಎಫ್ ಪಿ 2014, ಬೆಂಗಳೂರು, ದಿನಾಂಕ : 14 .10 .2014, 

6. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್ /ಸಿಆರ್‌ಡಿ/ ಸಿಎಬಿ-1 /30/2012 -13, ದಿನಾಂಕ: 04.02 .2015 
ಪ್ರಸ್ತಾವನೆ: 
ಸಾಲ ಮನ್ನಾ ಯೋಜನೆ- 2012ರ ಯೋಜನೆ ಜಾರಿಗೊಳಿಸಲು 2014 - 15ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ 2425 - 00 - 107 - 2 - 46 

ರೂ . 472.82ಲಕ್ಷಗಳ ಒಟ್ಟು ಅವಕಾಶ ಕಲ್ಪಿಸಿದ್ದು ಅದರಲ್ಲಿ ಲೆಕ್ಕಶೀರ್ಷಿಕೆ 106 - ಸಾಮಾನ್ಯ ರೂ . 434 .77 ಲಕ್ಷ, 422 
ವಿಶೇಷ ಘಟಕ ಯೋಜನೆ ರೂ . 20 .66 ಲಕ್ಷ ಮತ್ತು 423 - ಗಿರಿಜನ ಉಪಯೋಜನೆ ರೂ . 17.39 ಲಕ್ಷ ಅವಕಾಶ ಕಲ್ಪಿಸಲಾಗಿದೆ. 

- ಮೇಲೆ ಓದಲಾದ ( 2) & (3) ರ ಆದೇಶಗಳಲ್ಲಿ ಸಾಲ ಮನ್ನಾ ಯೋಜನೆ 2012ರಲ್ಲಿ 2014 - 15ನೇ ಸಾಲಿಗೆ ಒದಗಿಸಿದ ಆಯವ್ಯಯ 
ರೂ . 472 .82 ಲಕ್ಷಗಳ ಪೈಕಿ ಮೊದಲನೇ ತ್ರೈಮಾಸಿಕದಲ್ಲಿ ರೂ . 118 .20 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (4 ) ರ ಆದೇಶದಲ್ಲಿ ಎರಡನೇ ಮತ್ತು ಮೂರನೇ ತ್ರೈಮಾಸಿಕದಲ್ಲಿ ತಲಾ ರೂ . 118.20 ಲಕ್ಷಗಳಂತೆ ಒಟ್ಟು ರೂ . 236.40 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (5) ರ ಸರ್ಕಾರದ ಆದೇಶದಲ್ಲಿ ಈ ಹಿಂದೆ ಬಿಡುಗಡೆ ಮಾಡಿರುವ ಮೊತ್ತದಲ್ಲಿ ಶೇಕಡಾ 75ರಷ್ಟು ಬಳಕೆಯಾಗಿದ್ದಲ್ಲಿ ಬಿಡುಗಡೆಗೆ 
ಬಾಕಿ ಇರುವ ಮೊತ್ತವನ್ನು ನಾಲ್ಕನೇ ಕಂತಿನಲ್ಲಿ ಆರ್ಥಿಕ ಇಲಾಖೆಯ ಸಹಮತಿ ಪಡೆದು ಬಿಡುಗಡೆ ಮಾಡಲು ಅವಕಾಶವಿರುತ್ತದೆ. 

ಮೇಲೆ ಓದಲಾದ (6) ರ ಪ್ರಸ್ತಾವೆಯಲ್ಲಿ ಸಹಕಾರ ಸಂಘಗಳ ನಿಬಂಧಕರು 2014 - 15ನೇ ಸಾಲಿನಲ್ಲಿ ಬಾಕಿ ಇರುವ ಮೊತ್ತ ರೂ . 118.20ಲಕ್ಷಗಳ 
ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಈ ಯೋಜನೆಯಲ್ಲಿ ಮೂರು ತ್ರೈಮಾಸಿಕ ಕಂತುಗಳಲ್ಲಿ ಬಿಡುಗಡೆಯಾಗಿರುವ ರೂ . 
354.60ಲಕ್ಷಗಳು ಸಂಪೂರ್ಣ ಬಳಕೆಯಾಗಿರುವುದಾಗಿ ಸಹಕಾರ ಸಂಘಗಳ ನಿಬಂಧಕರು ದೃಢೀಕೃತ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 246 ಸಿಎಲ್ಎಸ್ 2014, ಬೆಂಗಳೂರು, ದಿನಾಂಕ: 02 .03.2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿ ಕೃಷಿ ಸಹಕಾರ ಸಂಘಗಳಿಂದ/ ಬ್ಯಾಂಕುಗಳಿಂದ ರೈತರು ಪಡೆದ ಅಲ್ಪಾವಧಿ ಬೆಳೆ 
ಸಾಲ ಮನ್ನಾ - 2012 ಯೋಜನೆಯಡಿ ರೂ . 118 . 20 ಲಕ್ಷ (ಒಂದು ನೂರ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು 
2014 - 15ನೇ ಸಾಲಿನ ಆಯವ್ಯಯದಲ್ಲಿ ನಾಲ್ಕನೇ ತ್ರೈಮಾಸಿಕದಲ್ಲಿ ಕೆಳಕಂಡಂತೆ ಬಿಡುಗಡೆ ಮಾಡಲಾಗಿದೆ. 


R .N .I. No. KARBIL /2001/47147 POSTAL REGN . No . RNP/KA/BGS/2202 /2014 - 16 
Licensed to post without prepayment WPP No . 297 
೭೩೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೧೫ 


ಭಾಗ ೧ 


| ಲೆಕ್ಕಶೀರ್ಷಿಕೆ 2425- 00 -107 - 2 - 46 - ಸಾಲ ಮನ್ನಾ ಸಹಾಯಧನ 106 ಸಾಮಾನ್ಯ 

108. 69 
ಲೆಕ್ಕಶೀರ್ಷಿಕೆ 2425 - 00 - 107 - 2 -46 - ಸಾಲ ಮನ್ನಾ ಸಹಾಯಧನ 422 ವಿಶೇಷ ಘಟಕ ಯೋಜನೆ 

5 .16 
| ಲೆಕ್ಕ ಶೀರ್ಷಿಕೆ 2425 - 00 -107 - 2 - 46 - ಸಾಲ ಮನ್ನಾ ಸಹಾಯಧನ 423 ಗಿರಿಜನ ಉಪಯೋಜನೆ 

4 . 35 

- ಒಟ್ಟು | 118. 20 
ಈ ವೆಚ್ಚವನ್ನು 2014 - 15ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 2425 - 00 -107- 2 -46 - ಸಾಲ ಮನ್ನಾ ಸಹಾಯಧನ ಯೋಜನೆ ಅಡಿಯಲ್ಲಿ 
ಭರಿಸತಕ್ಕದ್ದು. 

ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು, ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿ ., ಬೆಂಗಳೂರು ಇಲ್ಲಿ ಠೇವಣಿಸಿ, ಸಹಕಾರ ಸಂಘಗಳ ನಿಬಂಧಕರು ಸದರಿ ಹಣವನ್ನು 
ಸಂಬಂಧಿಸಿದ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡುವುದು ಮತ್ತು ಈ ಹಣವನ್ನು ಸಂಬಂಧಿಸಿದ ಫಲಾನುಭವಿಗಳ ಖಾತೆಗೆ ಕೂಡಲೇ ಬಿಡುಗಡೆ ಮಾಡಿ , ಈ 
ಬಗ್ಗೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 72 ವೆಚ್ಚ- 2 /2015 , ದಿನಾಂಕ: 26 .02 .2015ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR. 188 

ಸರ್ಕಾರದ ಉಪ ಕಾರ್ಯದರ್ಶಿ 
SC . 25 

ಸಹಕಾರ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


